207 


ಉಪನ್ಯಾಸ ಗ್ರಂಥಮಾಲೆ 


ಕಿವಿ, ಮೂಗು, ಗಂಟಲಿನ 
ಸಾಮಾನ್ಯ ರೋಗಗಳು 


ಡಾ. ಎಂ. ವ್ಹಿ. ವೆಂಕಟೇಶಮೂರ್ತಿ 


ಪ್ರಸಾರಾಂಗ ಕರ್ನಾಟಕ ವಿಶ್ವವಿದ್ಯಾಲಯ, 
| ಧಾರವಾಡ. 
ಜನೆವರಿ, 1992 


2180 


19001 1992 


ರಜತ ಮಹೋತ್ಸವ ಪ್ರಕಟನೆ 
ಉಪನ್ಯಾಸ ಗ್ರಂಥಮಾಲೆ 


207 


ಕಿವಿ, ಮೂಗು, ಗಂಟಲಿನ 
ಸಾಮಾನ್ಯ ರೋಗಗಳು 


4 


ಡಾ. ಎಂ. ವ್ಹಿ. ವೆಂಕಟೇಶಮೂರ್ತಿ 


ಪ್ರಸಾರಾಂಗ ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. 
ಜನೆವರಿ, 1992 


ಪ್ರಕಾಶಕರು : ಸದಾನಂದ ಕನವಳ್ಳಿ 
ನಿರ್ದೇಶಕರು, ಪ್ರಸಾರಾಂಗ 
ವಿಶ್ವವಿದ್ಯಾಲಯ, ಧಾರವಾಡ. 


ಪ್ರಥಮ ಮುದ್ರಣ : ಮಾರ್ಚ, 1975 500 
ದ್ವಿತೀಯ ಮುದ್ರಣ : ಜನವರಿ, 1992, 5000 


© ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 


L180 

"ಮುದ್ರಕರು : DI! ತ 30 

ಸ್ಪೂರ್ತಿ ಗ್ರಾಫಿಕ್ಸ್‌ 

ಕುಸನೂರ ಬಂಗಲೆ, 

ಮಾಳಮಡ್ಡಿ, ಧಾರವಾಡ - 7, 
COMMUNITY HEALTH ೦೯೬ಟ 
326, V Main, | Block 
Koramangala 


Bangaiore-560034 


ಪ್ರತಿಗಳು. 


ಪ್ರತಿಗಳು. 


ಮುನ್ನುಡಿ 

ಕರ್ನಾಟಕ ವಿಶ್ವವಿದ್ಯಾಲಯವು ತನ್ನ ಪ್ರಸಾರಾಂಗದ 
ಮುಖಾಂತರ ಕೈಗೊಂಡು ನಡೆಸುತ್ತಿರುವ ಜ್ಞಾನ ಪ್ರಸಾರ ಯೋಜ 
ನೆಗಳಲ್ಲಿ ಈ "ಉಪನ್ಯಾಸ ಗ್ರಂಥಮಾಲೆ' ಅತ್ಯಂತ ಮುಖ್ಯವೂ 
ಜನಪ್ರಿಯವೂ ಆಗಿರುವುದು ಹೆಮ್ಮೆಯ ಮಾತಾಗಿದೆ. ವಿಶ್ವವಿದ್ಯಾಲ 
ಯದ ಆಡಳಿತ ಕ್ಷೇತ್ರದಲ್ಲಿರುವ ಎಂಟು ಜಿಲ್ಲೆಗಳಲ್ಲಿಯೂ ಉಪ 
ನ್ಯಾಸ ಶಿಬಿರಗಳನ್ನು ಏರ್ಪಡಿಸಲಾಗುತ್ತಿದ್ದು, ವಿಶ್ವವಿದ್ಯಾಲಯದ 
ಮತ್ತು ಇದಕ್ಕೆ ಸೇರಿದ ಕಾಲೇಜುಗಳ ಪ್ರಾಧ್ಯಾಪಕರು ಸಾಹಿತ್ಯ, 
ಎಜ್ಞಾನ, ಸಾಮಾಜಿಕ ಶಾಸ್ತ್ರ ಮೊದಲಾದ ಶಾಖೆಗಳಿಗೆ ಸಂಬಂಧ 
ಪಟ್ಟ ವಿಷಯಗಳನ್ನು ಆಯ್ದುಕೊಂಡು, ಶಾಸ್ತ್ರಸಮ್ಮತವಾದ ಸರಣಿ 
ಯಲ್ಲಿ, ಜನಸಾಮಾನ್ಯಕ್ಕೆ ತಿಳಿಯುವ ಶೈಲಿಯಲ್ಲಿ ಈ ಶಿಬಿರಗಳಲ್ಲಿ 
ಉಪನ್ಯಾಸಗಳನ್ನು ಕೊಡುತ್ತಾರೆ. ವಿಶ್ವವಿದ್ಯಾಲಯದ ಜ್ಞಾನಭಾಂ 
ಡಾರದ ಅಲ್ಪಾಂಶವನ್ನಾದರೂ ಮಹಾ ಜನರ ಮನೆ ಬಾಗಿಲಿಗೆ 
ಒಯ್ದು ಮುಟ್ಟಿಸಬೇಕೆಂದು ಮಾಡಿದ ಈ ಪ್ರಯತ್ನಕ್ಕೆ ನಮ್ಮ 
ನಿರೀಕ್ಷೆಗೆ ಮೀರಿದ ಮೆಚ್ಚಿಕೆಯೂ ಪ್ರೋತ್ಸಾಹವೂ ದೊರೆಯುತ್ತಿವೆ. 
ಜನರು ತಾವಾಗಿಯೇ ಮುಂದೆ ಬಂದು ತಮ್ಮ ತಮ್ಮ ಊರುಗಳಲ್ಲಿ 
ಉಪನ್ಯಾಸಮಾಲೆಗಳನ್ನು ಏರ್ಪಡಿಸಲು ವಿಶ್ವವಿದ್ಯಾಲಯಕ್ಕೆ ಬರೆದು 
ಬಿನ್ನವಿಸಿಕೊಳ್ಳುತ್ತಿರುವುದು ನಿಜವಾಗಿಯೂ ಸಂತೋಷದ ಸಂಗತಿ 
ಯಾಗಿದೆ. 


ಈ ಜ್ಞಾನಪ್ರಸಾರ ಕಾರ್ಯದಲ್ಲಿ ಭಾಗವಹಿಸುವದರಿಂದ 
ವಿಶ್ವವಿದ್ಯಾಲಯದ ಹಾಗೂ ಕಾಲೇಜುಗಳ ಅಧ್ಯಾಪಕರಿಗೆ ಆಯಾ 


Vi 


ಶ್ರೀಸಾಮಾನ್ಯರು, ದಿನಸಾಮಾನ್ಯವಾದ ಈ ರೋಗಗಳ 
ಬಗೆಗೆ ತಿಳಿದುಕೊಂಡು, ಸುಖಜೀವನ ಸಾಗಿಸಿದರೆ ವೈದ್ಯನಾದ 
ನನಗೆ ಅದೇ ತೃಪ್ತಿ. ನಾನು ಕಲಿತ ವಿದ್ಯೆ, ಪಡೆದ ಅನುಭವ 
ಸಾರ್ಥಕವೆಂದು 'ನಂಬಿದ್ದೇನೆ. 


ಎಂ. ವ್ಹಿ. ವೆಂಕಟೇಶಮೂರ್ತಿ 

ಕರ್ನಾಟಕ ಮೆಡಿಕಲ್‌, ಪ್ರಾಧ್ಯಾಪಕರು ಮತ್ತು ವಿಭಾಗದ 
ಕಾಲೇಜ ಹುಬ್ಬಳ್ಳಿ, ಮುಖ್ಯಸ್ಥರು. 

1-3-1975 ಕಿವಿ, ಮೂಗು, ಗಂಟಲಿನ ವಿಭಾಗ 


ಅಧ್ಯಾಯ 1 
ಅಧ್ಯಾಯ 2 


ಅಧ್ಯಾಯ 3 


ಅಧ್ಯಾಯ 4 


ಅಧ್ಯಾಯ 5 


ಅಧ್ಯಾಯ 6 


ಪರಿವಿಡಿ 


ಕಿವಿಯ ರಚನೆ 

ಕಿವಿಯ ಕಾಯಿಲೆಗಳು 

(ಅ) ಕಿವಿಯಲ್ಲಿ ನೋವು 

(ಆ) ಹೊರಗಿವಿಯ ಕಾಯಿಲೆಗಳು 10 


(ಇ) ನಡುಗಿವಿಯ ಕಾಯಿಲೆಗಳು 14 
(ಈ) ಕಿವುಡು 19 
ಮೂಗಿನ ಕಾಯಿಲೆಗಳು 

(ಅ) ನೆಗಡಿ 


(ಆ) ಪಿನಸಿ ರೋಗ 

(ಇ) ಗಡಸು ರೋಗ 

(ಈ) ರಕ್ತಸ್ರಾವ 

(ಉ) ಮೂಗಿನ ಅಲರ್ಜಿ 

(ಊ ) ಮೂಗಿನ ಕುಹರ ರೋಗಗಳು 
ಗಂಟಲಿನ ಕಾಯಿಲೆಗಳು 

(ಅ) ಮೂಗಳ್ಳೆ ಮತ್ತು ಮೆಂಡಿಕೆ 
(ಆ ) ಗಂಟಲು ಉರಿ 

(ಇ) ಗಂಟಲು ಮಾರಿ. 

(ಈ) ಧ್ವನಿಪೆಟ್ಟಿ ಗೆಯ ಕಾಯಿಲೆಗಳು 
ಕಿವಿ ಮೂಗು, ಗಂಟಲಿನ ಕ್ಯಾನ್ಸರ 
ರೋಗದ ಮುಖ್ಯ ಲಕ್ಷಣಗಳು. 

ಕಿವಿ ಮೂಗು, ಗಂಟಲಿನಲ್ಲಿ ಅನ್ಯ 
ಪದಾರ್ಥಗಳು. 

ಉಪಸಂಹಾರ. 


ಅಧ್ಯಾಯ - 1 
ಕಿವಿಯ ರಚನೆ 


ಕಿವಿಯು ಮೂರು ಭಾಗಗಳಿಂದ ಕೂಡಿದೆ. ಹೊರಗಿವಿ, 
ನಡುಗಿವಿ, ಒಳಗಿವಿ. ಹೊರಗಿವಿ ಮತ್ತು ನಡುಗಿವಿ ಧ್ವನಿ ವಾಹಕಗ 
೪ಳಂತೆ ಕೆಲಸ ಮಾಡುತ್ತವೆ. ಒಳಗಿವಿಯು ಶ್ರವಣ ಜ್ಞಾನತಂತು 
ಮತ್ತು ನಾಳಕೋಶ ಜ್ಞಾನತಂತುಗಳನ್ನು ಹೊಂದಿರುತ್ತದೆ. 


ಹೊರಗಿವಿ : ಇದು ಕಿವಿಯಾಲಿಕೆ ಮತ್ತು ಹೊರಗಿವಿ ಕೊಳವೆ 
ಗಳೆಂಬ ಎರಡು ಭಾಗಗಳಿಂದ ಕೂಡಿದೆ. ಕಿವಿಯಾಲಿಕೆಯು ತೆರೆದ 
ಸಿಂಪಿನಾಕೃತಿಯಲ್ಲಿ ದ್ದು ಚರ್ಮ ಮತ್ತು ಮೃದ್ವಸ್ಥಿಗಳಿಂದ ಕೂಡಿದೆ. 
ಕೆಳವರ್ಗದ ಪ್ರಾಣಿಗಳಲ್ಲಿ ಈ ಆಲಿಕೆಯು ದೊಡ್ಡದಾಗಿದ್ದು 
ದೂರದ ಶಬ್ದಗಳನ್ನು ಆಲಿಸುವುದಕ್ಕೆ ಸಹಾಯ ಮಾಡುತ್ತ ಡೆ. ಈ 
ಆಲಿಕೆಯಿಂದ ಕರ್ಣ ಪಟಲದವರೆಗೂ ಇರುವ ( ೫ ) ಆಕಾರದ 
ಕೊಳವೆಗೆ ಹೊರಗಿವಿಯ ಕೊಳವೆ ಎಂದು ಹೆಸರು. ಈ ಕೊಳ 
ವೆಯು ಮೂಳೆ ಮತ್ತು ಮೃದ್ವಸ್ಥಿಗಳಿಂದ ಮಾಡಲ್ಪಟ್ಟಿದೆ. ಈ 
ಮೂಳೆ ಮತ್ತು ಮೃದ್ವಸ್ಥಿ ಕೂಡುವ ಜಾಗವು ಕಿರಿದಾಗಿದ್ದು ಅನ್ಯ 
ಪದಾರ್ಥಗಳು ಸುಲಭವಾಗಿ ಸಿಕ್ಕಿಹಾಕಿಕೊಳ್ಳುತ್ತ ವೆ. ಮೃದ್ವಸ್ಥಿ ಭಾ 
ಗದ ಚರ್ಮವು ಕೂದಲುಗಳನ್ನು, ಜಿಡ್ಡುಸುರಿಕೆ ಗ್ರಂಥಿಗಳನ್ನು 
ಹಾಗೂ ಕೂಕಣಿ ಸುರಿಕೆ ಗ್ರಂಥಿಗಳನ್ನು ಹೊಂದಿರುತ್ತದೆ. ಕಿವಿಯಾ 
ಲಿಕೆ ಮತ್ತು ಹೊರಗಿವಿ ಕೊಳವೆಗಳಲ್ಲಿ ಚರ್ಮವು ಮೃದ್ವಸ್ಥಿ 


) ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಹಾಗೂ ಮೂಳೆಗೆ ಗಟ್ಟಿಯಾಗಿ ಅಂಟಿಕೊಂಡಿರುವುದರಿಂದ ಹೊರ 
ಗಿವಿಯಲ್ಲಿ ಸ್ವಲ್ಪ ಉರಿಯೂತವಾದರೂ ತುಂಬಾ 
ನೋವಾಗುತ್ತದೆ. 


'"ನಡುಗಿವಿ : ಹೊರಗಿವಿ ಮತ್ತು ಒಳಗಿವಿಗಳ ಮಧ್ಯಭಾಗಕ್ಕೆ 
ನಡುಕದ ತ್ತಾರೆ. : ಇದು. ಕಡ್ಡಿಪೆಟ್ಟಿಗೆಯಾಕಾರದಲ್ಲಿದ್ದು 
ತೋಳ್ಪರೆಯಿಂದ. ಆವೃತವಾಗಿದೆ. ' ಹೊರಗಿವಿ ಮತ್ತು" ನಡುಗಿವಿ 
ಯನ್ನು ಬೇರ್ಪಡಿಸುವ ತೆಳುವಾದ ಪಾರದರ್ಶಕ ಅಂಡಚಕ್ರಾಕಾರದ 
ತೆರೆಯೇ. ಕರ್ಣಪಟಲ. ನಡುಗಿವಿಯ ಆರೋಗ್ಯಕ್ಕೆ: ಅತಿ -ಮುಖ್ಯ 
ವಾದ ಅಂಗ. ಈ ಕರ್ಣಪಟಲ. ಇದು ಹರಿಯುವುದರಿಂದ ನಡುಗಿಎ 
ಯಲ್ಲಿ ನಾನಾ.ಕಾಯಿಲೆಗಳು: ಬರುತ್ತವೆ. ನಡುಗಿವಿಯ ಮೇಲ್ಭಾವ 
ಣಿಯು ಮಿದುಳಿನ ಕರ್ಣ ತಲೆಭಾಗಕ್ಕೆ ಸಂಬಂಧಪಟ್ಟಿದೆ. :ಹಿಂಭಾ 
ಗವು. ಚೂಚು ಕಂದದ, ಕುಹರದಮೂಲಕ -ಮಿದುಳಿನ-ರಕ್ತನಾಳಗ: : 
ಳಿಗೆ (51817010 Sinus) ಸಂಬಂಧಪಟ್ಟಿ ದೆ. ಕರ್ಣನಾಸಿಕ ನಾಳವು : : 
ನಡುಗಿವಿಯ ಮುಂಬದಿಯಲ್ಲಿದ್ದು, ನಡುಗಿವಿಯ ವಾಯು ಒತ್ತ 
ಡವು ವಾತಾವರಣದ ವಾಯುವತ್ತಡಕ್ಕೆ ಸಮನಾಗಿರುವಂತೆ ನೋಡಿ 
ಕೊಳ್ಳುತ್ತದೆ. 


ಕರ್ಣಪೆಟ್ಟಿ ಗೆಯಲ್ಲಿ “ಮೂರು ಕಿರುಮೂಳೆಗಳು ಒಂದ 
ಕ್ಕೊಂದು ಸರಪ ಪಳಿಯಂತೆ ಹೊಂದಿಕೊಂಡಿದ್ದು, ಶಬ್ದತರಂಗಗಳನ್ನು 
ಕರ್ಣಪಟಲದಿಂದ ಒಳಗಿವಿಯವರೆಗೆ' ತಲುಪಿರುತ್ತವೆ. ಇದರಲ್ಲಿ 
ಮೊದಲನೆಯದು ಸುತ್ತಿಗೆಯಾಕಾರೆದಲ್ಲೂ ಎರಡನೆಯದು ಅಡಿಗ 
ಲ್ಲಿನಾಕಾರದಲ್ಲೂ, ಮೂರನೆಯದು ಕುದುರೆಯ ರಿಕಾಪಿನಾಕಾರ 


ಕಿವಿಯ ರಚನೆ 3 


ದಲ್ಲೂ ಇವೆ. ಇವುಗಳಿಗೆ ಕ್ರಮವಾಗಿ ಸುತ್ತಿಗೆ ಮೂಳೆ, ಅಡಕಿ 
ರ್ಮೂಳೆ, ರಿಕಾಪು ಮೂಳೆ ಎಂದು ಹೆಸರು. ""ಮೂರ್ತಿ ಚಿಕ್ಕದಾ 
ದರೂ ಕೀರ್ತಿ ದೊಡ್ಡದೆಂಬಂತೆ'' ಈ ಮೂರು ಮೂಳೆಗಳು 
ಶ್ರವಣವಾಹಕಗಳಾಗಿ ಅತಿ ಮಹತ್ವದ ಪಾತ್ರ ವಹಿಸುತ್ತವೆ. 


ಒಳಗಿವಿ : ಶ್ರವಣಕ್ಕೆ ಅಗತ್ಯವಾದ (ಜ್ಞಾನತಂತು) ಮತ್ತು 
ದೇಶವನ್ನು ಸಮತೋಲನದಲ್ಲಿಡಲು ಸಹಾಯಕವಾದ (ನಾಳ 
ಕೋಳ) ಮುಖ್ಯ ಅಂಗಗಳು ಒಳಗಿವಿಯಲ್ಲಿವೆ. ಶ್ರವಣ ಅಂಗವು 
ಶಂಖಾಕಾರದಲ್ಲಿದ್ದು ಇದರೊಳಗೆ ಸಾವಿರಾರು ಶ್ರವಣ ಘಟಕಗ 
ಳಿವೆ. ಇವುಗಳಿಗೆ ಕಾರ್ಡಿಯ ಅಂಗಗಳೆಂದು ಹೆಸರು. ಧ್ವನಿಯ 
ತರಂಗ ಅಂತರಗಳಿಗೆ ಸರಿಯಾಗಿ ಬೇರೆ ಬೇರೆ ಘಟಕಗಳು ಮೀಟಿ 
ಶಬ್ದಗ್ರಹಣ ಮಾಡುತ್ತವೆ. ಬೇರೆ ಬೇರೆ ಘಟಕಗಳು ಶಬ್ದಗಳನ್ನು 
ಗ್ರಹಿಸುವುದರಿಂದ ನಾವು ಕೇಳುವ ಮಾತುಗಳಿಗೆ ಅರ್ಥವು ರೂಪಿಸಿ 
ದಂತಾಗಿ ಈ ರೂಪಾಂತರ ಹೊಂದಿದ ತರಂಗಗಳು ಶ್ರವಣ ನರಗಳ 
ಮೂಲಕ ಮಿದುಳಿನ ನಿರ್ದಿಷ್ಟವಾದ ಜಾಗವನ್ನು (Auditory 
Cortex) ಸೇರುತ್ತವೆ. ವಿಷಯ ಸಂಗ್ರಹಣೆಗಳ ಉಗ್ರಾಣದಂತಿ 
ರುವ ಈ ಜಾಗವು ಪ್ರಚೋದನಗೊಂಡು ಕೇಳಿದ ಶಬ್ದಗಳಿಗೆ 
ಸರಿಯಾದ ಅರ್ಥವನ್ನು ಕೊಟ್ಟು. ಮುಂದಿನ ಕಾರ್ಯಾಚರಣೆಗೆ 
ಅನುಕೂಲ ಮಾಡಿಕೊಡುತ್ತದೆ. 


ನಾಳಕೋಶಗಳು ಒಂದೊಂದು ಕಿವಿಯಲ್ಲೂ ಮೂರು 
ಅರ್ಧ ಚಂದ್ರಾಕಾರದ ನಳಿಕೆಗಳಂತಿದ್ದು, ಮೇಲಕ್ಕೂ, ಹಿಂದಕ್ಕೂ 
ಮತ್ತು ಹೊರಕ್ಕೂ ಚಾಚಿಕೊಂಡಿವೆ. ಬಲ ಮತ್ತು ಎಡಗಿಎಗಳಲ್ಲಿ 


4 ಕಿವಿ, ಮೂಗು, ಗಂಟಲಿನ ಸಾಮೂನ್ಯ ರೋಗಗಳು 


ಹೀಗೆ ಚಾಚಿಕೊಂಡಿರುವ ನಳಿಕೆಗಳು ಹಾಲ್ರಸದಿಂದ ಕೂಡಿದ್ದು 
ಜೋಡಿಯಾಗಿ ಕೆಲಸ ಮಾಡುತ್ತವೆ. ಪರಸ್ಪರ ಸ್ಥಿತಿಗಳ ಬಗೆಯೂ 
ಮಿದುಳಿಗೆ ಸಂದೇಶವನ್ನು ತಲುಪಿಸಿ ದೇಹವು ಸಮತೋಲನದಲ್ಲಿ 
ರಲು ಸಹಾಯ ಮಾಡುತ್ತದೆ. 


ಮೂಗು 

ಪಂಚೇಂದ್ರಿಯಗಳಲ್ಲಿ ಒಂದಾದ ಮೂಗು ವಾಸನೆ ಹಿಡಿ 
ಯುವುದು ಒಂದೇ ಅಲ್ಲದೆ ಮುಖದ ಅಂದಕ್ಕೂ ಪ್ರಧಾನವಾದ 
ಅಂಗ. ಈ ವಿಷಯವು ಪುರಾಣದಲ್ಲೂ ಉಲ್ಲೇಖವಾಗಿರುವುದು 
ಎಲ್ಲರೂ ತಿಳಿದ ವಿಷಯ. ಹಿಂದಿನ ಕಾಲದಲ್ಲಿ ದಾರಿ ತಪ್ಪಿದ 
ಹೆಂಗಸಿಗೆ ಮೂಗು ಕೊಯ್ಯುವುದು ಪ್ರಧಾನ ಶಿಕ್ಷೆಯಾಗಿತ್ತು. 
ಕ್ಲಿಯೋಪಾತ್ರಳ ಮೂಗು ಅಷ್ಟು ಅಂದವಾಗಿಲ್ಲದಿದ್ದರೆ 
ರೋಮನ್‌ ಸಾಮ್ರಾಜ್ಯ ನಾಶವಾಗದೇ ಪ್ರಪಂಚದ ಸ್ಥಿತಿಯೇ 
ಬೇರೆಯಾಗಿರುತ್ತಿತ್ತು. ಮೂಗಿನ ಮಹತ್ವ ಹೀಗಿದೆ. 


ಮೂಗನ್ನು ಹೊರ ಮೂಗು ಮತ್ತು ಮೂಗಿನಕೋಶ 
ಎಂದು ಎರಡು ಭಾಗಗಳಾಗಿ ವಿಂಗಡಿಸಬಹುದು. 


ಹೊರಮೂಗು : ಬೇರೆ ಬೇರೆ ಜನಾಂಗಗಳಲ್ಲಿ ಬೇರೆ ಬೇರೆ 
ಆಕಾರದಲ್ಲಿರುತ್ತದೆ. ಉದಾ : ನಿಗ್ರೋಗಳಲ್ಲಿ ಚಪ್ಪಟೆಯಾ 
ಗಿಯೂ, ಕಕೇಶಿಯನ್ಸ್‌ನಲ್ಲಿ ನೀಳವಾಗಿಯೂ, ಹಳದಿ ಜನಾಂಗಗ 
ಳಲ್ಲಿ ಮೊಂಡಾಗಿಯೂ ಇರುತ್ತದೆ. ಇದು ಮೃದ್ವಸ್ಥಿ ಮತ್ತು 
ಎಲುಬುಗಳಿಂದ ಕೂಡಿದೆ. ಮೇಲ್ಭಾಗದಲ್ಲಿ ಮೂಗಿನ ಮೂಳೆಗಳು 


ಕಿವಿಯ ರಚನೆ $ 


ಇದಕ್ಕೆ ಸ್ತಂಬಗಳಂತಿದ್ದು ಕೆಳಭಾಗದಲ್ಲಿ ಮೃದ್ವಸ್ಥಿಗಳು ಮೂಗಿನ 
ಹೊಳ್ಳೆಗಳಿಗೆ ಆಧಾರವಾಗಿವೆ. 


ಮೂಗಿನ ಕೋಶ (ಕುಳಿ) : ಚಗ್ಗೋಪರವಾಗಿದ್ದು ಮಧ್ಯಭಾ 
ಗದಲ್ಲಿ :-ನಡುತಡಿಕೆಯಿಂದ ಎಡ ಮತ್ತು ಬಲ ಎಂದು ಎರಡು 
ಭಾಗಗಳಾಗಿ ವಿಂಗಡಿಸಲ್ಲಟ್ಟಿದೆ, ಈ ನಡುತಡಿಕೆಯು ಮೃದ್ವಸ್ಥಿ 
ಹಾಗೂ ಎಲುಬುಗಳಿಂದ ಕೂಡಿ ಕೆಲವರಲ್ಲಿ ಅಂಕು ಡೊಂಕಾಗಿದ್ದು 
ಉಸಿರಾಟಕ್ಕೆ ತೊಂದರೆ ಮಾಡುವುದಲ್ಲದೆ ಕುಹರ ರೋಗಗಳಿಗೂ 
ಎಡೆ ಮಾಡಿಕೊಡುತ್ತದೆ. ಮೂಗಿನ ಕೋಶದ ಇಕ್ಕೆಲಗಳಲ್ಲಿ 
ಮೂರು ಮೃದ್ವಸ್ಥಿಗಳು ಒಂದರ ಕೆಳಗೊಂದಿದ್ದು ಮೂಗಿನ ಕುಳಿ 
ಯೊಳಗೆ ಚಾಚಿಕೊಂಡಿವೆ. ನಡು ಮೃದ್ವಸ್ಥಿ ಮೇಲೆ ಮತ್ತು ಕೆಳಭಾ 
ಗದಲ್ಲಿ ಮೂಗಿನ ಕುಹರಗಳು ರಂಧ್ರಗಳ ಮೂಲಕ ನೆರೆದುಕೊಂ 
ಡಿವೆ. ಮೂಗಿನ ಕೋಶವು ತೋಳ್ಪರೆಯಿಂದ ಆವೃತವಾಗಿದ್ದು 
ಉಸಿರಾಡುವ ಗಾಳಿಯನ್ನು ಹದ ಮಾಡುತ್ತ ದೆ. ಬಹಳಷ್ಟು ಜನ 
ತಿಳಿದುಕೊಂಡಂತೆ ಮೂಗು ಮಿದುಳಿಗೆ ಹೋಗದೆ ಮೂಗು ಗಂಟ 
ಲಿಗೆ ಹೋಗುತ್ತದೆ. 


ಮೂಗಿನ ಕುಹರಗಳು : ಮೂಗಿನ ಇಕ್ಕೆಡೆಗಳಲ್ಲೂ ಮೇಲ್ಬಾ 
ದಲ್ಲೂ ಹಾಗೂ ಹಿಂಭಾಗದಲ್ಲೂ ಮೂಳೆಗಳಲ್ಲಿ ಗಾಳಿ ತುಂಬಿ 
ರುವ, ಲೋಳ್ಪರೆಯಿಂದಾವೃತವಾದ ಕುಹರಗಳಿವೆ. ಇದಕ್ಕೆ ಕ್ರಮ 
ವಾಗಿ ಮೇಲ್ಪವಡೆಯ ಕುಹರ, ಹಣೆಯ ಕುಹರ, ವಂದರಿ ಕುಹರ, 
ಮತ್ತು ಬೆಣೆ ಕುಹರ ಎಂದು ಹೆಸರು. ಈ ಕುಹರಗಳು ಮೂಗಿನ 
ಉಸಿರಾಟಕ್ಕೆ ಸಹಾಯ ಮಾಡುವುದಲ್ಲದೆ ಧ್ವನಿಗೆ ಕಂಪನವನ್ನು 


h ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಕೊಡುತ್ತವೆ ಹಾಗೂ ತಲೆಯ ಭಾರವನ್ನು ಕಡಿಮೆ ಮಾಡುತ್ತದೆ. 
ಮತ್ತು ತಲೆ ಚಿಪ್ಪಿನ ಕೆಳಭಾಗದ ಮುಖ್ಯ ಅವಯವಗಳನ್ನೂ 
ರಕ್ಷಿಸುತ್ತವೆ. 
ಗಂಟಲು 

ಗಂಟಲು ಮಾಂಸಖಂಡಗಳಿಂದ ಕೂಡಿ ನಳಿಕೆಯಾಕಾರದ 
ಲ್ಲಿದ್ದು ತಲೆ ಚಿಪ್ಪಿನ ಕೆಳಭಾಗದಿಂದ ಶುರುವಾಗಿ ಅನ್ನನಾಳದವರೆಗೆ 
ಪಸರಿಸಿದೆ. ಇದನ್ನು ಮೂರು ಭಾಗಗಳಾಗಿ ವಿಂಗಡಿಸಬಹುದು. 
ಮೂಗಿನ ಹಿಂಭಾಗದಲ್ಲಿ ರುವುದಕ್ಕೆ ಮೂಗು ಗಂಟಲೆಂತಲೂ, 
ಬಾಯಿಯ ಹಿಂಭಾಗದಲ್ಲಿ ರುವುದಕ್ಕೆ ಬಾಯಿಗಂಟಲೆಂತಲೂ, ಧ್ವನಿ 
ಪೆಟ್ಟಿಗೆಯ ಹಿಂಭಾಗದಲ್ಲಿರುವುದಕ್ಕೆ ದನಿ ನಾಳಗಂಟಲೆಂತಲೂ 
ಕರೆಯುತ್ತಾರೆ. ಸಾಮಾನ್ಯವಾಗಿ ಗಂಟಲು ಎನ್ನುವುದನ್ನು ಬಾಯಿ 
ಗಂಟಲಿಗೆ ಹೇಳುತ್ತಾರೆ. 


ಮೂಗುಗಂಟಲು : ಮೂಗಿನ ಹಿಂಭಾಗದಲ್ಲಿರುವ ಈ 
ಗಂಟಲು ಬಾಯಿ ತೆರೆದಾಗ ಕಣ್ಣಿಗೆ ಕಾಣಿಸುವುದಿಲ್ಲ. ಇದರ 
ಮೇಲ್ಛಾವಣಿ ಮತ್ತು ಹಿಂಭಾಗ ಸೇರುವಲ್ಲಿ ದುಗ್ದರಸ ಕಣಜಾಲ 
ಎದ್ದು ಇದಕ್ಕೆ ಮೂಗಳ್ಳೆ ಎನ್ನುತ್ತಾರೆ. ಇದು ಚಿಕ್ಕಮಕ್ಕಳಲ್ಲಿ 
ದೊಡ್ಡದಾಗಿದ್ದು ವಯಸ್ಸಾಗುತ್ತಾ ಕಿರಿದಾಗುವುದು ಮತ್ತು ವಯಸ್ಕ 
ರಲ್ಲಿ ಕಾಣಿಸುವುದಿಲ್ಲ. ಮೂಗು ಗಂಟಲಿನ ಇಕ್ಕೆಡೆಗಳಲ್ಲಿ ಕರ್ಣನಾ 
ಸಿಕ ನಾಳವು ತೆರೆದುಕೊಂಡಿದ್ದು ನಡುಗಿವಿಯ ಒತ್ತಡವನ್ನು ಹತೋ 
ಟಿಯಲ್ಲಿಡುತ್ತದೆ. 


ಬಾಯ ಗಂಟಲು : ನಾಲಿಗೆಯ ಹಿಂಭಾಗದಲ್ಲೂ ಬಾಯ 
ಗಂಟಲಿನ ಇಕ್ಕೆಡೆಗಳಲ್ಲೂ ಮತ್ತು ಹಿಂಬದಿಯ ಲೋಳ್ಪರೆ 


ಕಿವಿಯ ರಚನೆ 7 


ಯಲ್ಲಿಯೂ ದುಗ್ಧರಸ ಗ್ರಂಧಿಗಳಿವೆ. ಇದರಲ್ಲಿ ಮುಖ್ಯವಾದದ್ದು 
ಇಕ್ಕೆಡೆಗಳಲ್ಲಿರುವ ಕಣಜಾಲ ಮೆಂಡಿಕೆ (Tonsills) ಇದಕ್ಕೆ ಗಲ 
ಗ್ರಂಥಿಯೆಂತಲೂ ಕರೆಯುತ್ತಾರೆ. ಶ್ವಾಸನಾಳ, ಅನ್ನನಾಳ ರಕ್ಷಿಸು 
ವುದೇ ಇದರ ಮುಖ್ಯ ಕೆಲಸ. ಇವು ನಿರ್ದಿಷ್ಟವಾದ ಕೆಲಸ 
ಮಾಡುವುದರಿಂದ ನಿಖರವಾದ ಸೂಚನೆಗಳಿಲ್ಲದೇ ಶಸ್ತ್ರಚಿಕಿತ್ಸೆ 
ಯಿಂದ ತೆಗೆಯಬಾರದು. 


ಧ್ವನಿಪೆಟ್ಟಿಗೆ ಮತ್ತು ದನಿಗಂಟಲು : (Larynx 6 
Laryngo Phrynx) ನಾಲಿಗೆಯ ಬುಡದಿಂದ ಅನ್ನನಾಳದವ 
ರೆಗೂ ಇರುವ ಈ ಭಾಗದ ಮುಂದುಗಡೆ ಧ್ವನಿಪೆಟ್ಟಿ ಗೆ, ಹಿಂದುಗಡೆ 
ದನಿ ಗಂಟಲೂ ಇದೆ. ಆಹಾರವನ್ನು ಅನ್ನನಾಳಕ್ಕೆ ಕಳುಹಿಸುವುದೇ 
ದನಿ ಗಂಟಲಿನ ಮುಖ್ಯ ಕೆಲಸ. 
ಧ್ವನಿಪೆಟ್ಟಿಗೆ (ಧ್ವನಿಕುಹರ) : ಮನುಷ್ಯನಲ್ಲಿ ಮಾತು ಊಟ 
ದಷ್ಟೇ ಮುಖ್ಯವಾಗಿದ್ದು, ಧ್ವನಿಪೆಟ್ಟಿಗೆಯೂ ಈ ಕೆಲಸಕ್ಕೋಸ್ಕರ 
ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದೆ ಎಂದುಕೊಂಡರೂ, ಶ್ವಾಸನಾಳ 
ಮತ್ತು ಪುಪು ಸವನ್ನು ಸಂರಕ್ಷಿ ಸುವುದೇ ಇದರ ಮುಖ್ಯ ಕೆಲಸ. ಈ 
ಪೆಟ್ಟಿ ಗೆಯು ಮೃದ್ವಸ್ಥಿ. ಸ್ನಾ ಯು ಮತ್ತು ಮೂಳೆ ಹುರಿಗಳಿಂದ 
ಮಾಡಲ್ಪಟ್ಟು ಲೋಳ್ಪರೆಯಿಂದ ಆವೃತವಾಗಿದೆ. ಕತ್ತಿನಲ್ಲಿ ಎದ್ದು 
ಕಾಣುವ, ನುಂಗುವಾಗ ಮೇಲೆ ಕೆಳಗೆ ಓಡಾಡುವ ಚತುರ್ಭುಜಾಕಾ 
ರದ ಮ ಬದ್ವಸ್ಥಿಯೇ ಅತಿ ದೊಡ್ಡದು. ಧ್ವನಿಪೆಟ್ಟಿ ಗೆಯ ಒಳಭಾಗವು 
ಕಣ್ಣಿ ಗೆ ಕಾಣದಂತಿದ್ದು ಇದನ್ನು ಪರೀಕ್ಷೆ ಮಾಡಲು ಕನ್ನಡಿಯನ್ನು 
ಉಪಯೋಗಿಸಬೇಕು ಮತ್ತು ತಜ್ಞರಿಂದ ಮಾಡಿಸಬೇಕು. 


ಅಧ್ಯಾಯ 
ಕಿವಿಯ ಕಾಯಿಲೆಗಳು 


ಅ. ಕಿವಿಯಲ್ಲಿ ನೋವು : ಮಾನವನ ಪಂಚೇಂದ್ರಿಯಗಳಲ್ಲಿ 
ಕಣ್ಣಿನಂತೆ ಕಿವಿಯೂ ಅತ್ಯಂತ ಪ್ರಮುಖವಾದ ಮತ್ತು ಅಷ್ಟೇ 
ಸೂಕ್ಷ್ಮವಾದ ಇಂದ್ರಿಯ. ಕಿವಿ ಶ್ರವಣಕ್ಕೆ ಅಗತ್ಯವಾದ ಮತ್ತು 
ದೇಹವನ್ನು ಸಮತೋಲನದಲ್ಲಿಡಲು ಸಹಾಯದ ಮುಖ್ಯ 
ಅಂಗ. ವಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆ ಆದರೂ ಈ 
ಎರಡು ಮುಖ್ಯವಾದ ಕಾರ್ಯಗಳಿಗೆ ಅಡಚಣೆಯುಂಟಾಗಬ 
ಹುದು. ಇದಲ್ಲದೆ ಕಿವಿಯಲ್ಲಿ ಸೋರುವುದು ಮತ್ತು ಕಿವಿಯಲ್ಲಿ 
ನೋವಾಗುವುದು ಸಾಮಾನ್ಯವಾಗಿ ಕಾಣಿಸಿಕೊಳ್ಳು ವಂತಹ ಲಕ್ಷಣ 
ಗಳು. ` 


ಹೊರಗಿವಿ, ನಡುಗಿವಿಯ ಕಾಯಿಲೆಗಳಲ್ಲದೆ, ಮೂಗು, 
ಮೂಗಳ್ಳೆ, ಮೆಂಡಿಕೆ, ನಾಲಿಗೆ, ಕೆಳದವಡೆ ಮತ್ತು ಧ್ವನಿ ಪೆಟ್ಟಿಗೆಯ 
ele ಗಲು ಕೂಡ ಕಿವಿಯಲ್ಲಿ ನೋವು ಕಾಣಿಸಿಕೊಳ್ಳು 
ತ್ತದೆ. ಹೊರಗಿವಿಯ ನೋವು ಕೆಲವು ವೇಳೆ ತಡೆಯಲಾರದಷ್ಟು 
ಮತ್ತು ಕ್ಷುಲ್ಲಕ ಕಾರಣಗಳಿಗೂ ಅಂದರೆ ಮಲಗಿದಾಗ ಕಿವಿ 
ಮಡಿಸಿಕೊಳು ವುದು. ಛಳಿಗೆ ಕಿವಿಯೊಡ್ಡಿದಾಗ, ಕಿವಿಯನ್ನು ತಮಾ 
ಷೆಗೆ ಹಿಂಡಿದಾಗಲೂ ಬರುತ್ತದೆ. ಇದಕ್ಕೆ ಕಾರಣ ಚರ್ಮವು 

ಮೃದ್ವಸ್ಥಿಗೆ ಒತ್ತಾಗಿ ಅಂಟಿಕೊಂಡಿರುವುದು. 


ಕಿವಿಯ ಕಾಯಿಲೆಗಳು 9 


ಶ್ರವಣನಾಳದಲ್ಲಿ ಕಟ್ಟಿ ಹಾಕಿಕೊಂಡು ಕೆರೆಯುವುದರಿಂದ 
ಚರ್ಮಕ್ಕೆ ಧಕ್ಕೆ ತಗಲಿ ನೋವುಂಟಾಗುತ್ತದೆ. ಕಾಸಿದ ಎಣ್ಣೆಯನ್ನು 
ಕಿವಿಯಲ್ಲಿ ಹಾಕುವುದರಿಂದ ಚರ್ಮವು ಸುಟ್ಟು ಕಿವಿಯ ನೋವು 
ಶಮನವಾಗುವುದಕ್ಕೆ ಬದಲು ಹೆಚ್ಚಾಗುತ್ತದೆ. ಕರ್ಣ ಪಟಲಕ್ಕೆ 
ಪೆಟ್ಟು ಬೀಳುವುದರಿಂದ ಅದು ಹರಿದು ತೀವ್ರ ತರದ ವೇದನೆಯಾ 
ಗುತ್ತದೆ. ಕಪಾಳಕ್ಕೆ ಹೊಡೆಯುವುದರಿಂದಲೂ, ಪಟಾಕ್ಲಿ ಮತ್ತಿತರ 
ದೊಡ್ಡ ಶಬ್ದಗಳಿಂದಲೂ ಕರ್ಣಪಟಲ ಹರಿಯಬಹುದು. ನೀರಲ್ಲಿ 
ಮುಳುಗು ಹಾಕುವುದರಿಂದಲೂ ವಿಮಾನವು ಕೆಳಗಿಳಿಯುವಾ 
ಗಲೂ, ಕರ್ಣಪಟಲದ ಇಕ್ಕೆಡೆಗಳಲ್ಲಿ ಗಾಳಿಯ ಒತ್ತಡದ ವ್ಯತ್ಕಾಸ 
ಗಳಾಗುವುದರಿಂದ ಕರ್ಣಪಟಲಕ್ಕೆ ಪೆಟ್ಟು ಬಿದ್ದು ಕಿವಿ ನೋವುಂಟಾ 
ಗುತ್ತದೆ. 


ನಡುಗಿವಿಯ ಕಾಯಿಲೆಗಳು ಕಿವಿಯಲ್ಲಿ ನೋವುಂಟುಮಾ 
ಡುತ್ತವೆ. ಪೆಟ್ಟು, ಉರಿಯೂತ, ಕ್ಯಾನ್ಸರ್‌ ಈ ಕಾಯಿಲೆಗಳು 
ಮುಖ್ಯ ಕಾರಣ. ಮುಖನರದ ತದ್ದು (1101715) ಅಸಾಧ್ಯ ಕಿವಿ 
ನೋವಿಗೆ ಕಾರಣ. ಈ ರೀತಿಯಾಗಿ ಕಿವಿಯಲ್ಲಿ ನೋವು ಕಾಯಿಲೆ 
ಯಾಗಿರದೆ, ಕಾಯಿಲೆಯ ಲಕ್ಷಣವಾಗಿರುವದರಿಂದ ಅದನ್ನು ಅಲಕ್ಷಿ 
ಸಬಾರದು. ಕಾಯಿಲೆಯನ್ನು ಕಂಡುಹಿಡಿದು ಚಿಕಿತ್ಸೆ ಮಾಡಿಸಬೇಕು. 
ಗಂಟಲಿನ ಕ್ಯಾನ್ಸರ್‌ ರೋಗದವರು ಕಿವಿಯಲ್ಲಿ ನೋವು ಕಾಣಿಸಿ 
ಕೊಂಡು ತಿಂಗಳುಗಟ್ಟಲೆ ಕಿವಿಗೆ ಎಣ್ಣೆಯನ್ನು ಬಿಟ್ಟು ಕೊಳ್ಳುತ್ತಾ 
ಗಂಟಲಿನ ರೋಗ ಉಲ್ಬಣ ಸ್ಥಿತಿಗೆ ತಂದುಕೊಂಡಂಥಾ ಉದಾಹರ 
ಣೆಗಳು ಬಹಳ. 


10 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಆ. ಹೊರಗಿವಿಯ ಕಾಯಿಲೆಗಳು : ಕಿವಿಯಾಲೆಗೆ ಪೆಟ್ಟು 
ಬಿದ್ದಾಗ ರಕ್ತದ ಹೊಪ್ಪೆಳೆಯಾಗುತ್ತದೆ (Haematoma). ಇಟು 
ಸಾಮಾನ್ಯವಾಗಿ ಕುಸ್ತಿ ಆಟಗಾರರಲ್ಲಿ ಉಂಟಾಗುವ ಬೇನೆ. ಇದನ್ನು 
ಹಾಗೆಯೇ ಬಿಟ್ಟರೆ ನೋವು ಹೆಚ್ಚಾಗಿ ಸೋಂಕು ತಗಲಿ ಕೀವಾಗಬ 
ಹುದು. ಕಿವಿಯ ಮೃದ್ವಸ್ಸಿಗೂ ಸೋಂಕು ತಗಲಬಹುದು. ಆಗ 
ಕಿವಿಯಾಲೆಯು ಸುಕ್ಕಿ ವಿಕಾರವಾಗುತ್ತದೆ. ಹೊಪ್ಪಳೆಯಾದಾಗ 
ಕಟ್ಟಿಕೊಂಡಿರುವ ರಕ್ತವನ್ನು ಚುಚ್ಚುಮದ್ದು ಕೊಡುವ ಸೀರ್‌ 
ಕೊಳವೆಯಿಂದ ಸಂಪೊರ್ಣವಾಗಿ ಹೊರಕ್ಕೆ ತೆಗೆದು ಪುನಃ ಸ್ವಾಭಾ 
ವಿಕ ಸ್ಥಿತಿಗೆ ಬರುವಂತೆ ಮಾಡಬಹುದು. ಸೋಂಕು ತಗಲಿದಾಗ 
ಚುಚ್ಚು ಮದ್ದುಗಳನ್ನು ಕೊಟ್ಟು ಸೋಂಕನ್ನು ತಡೆಯಬಹುದು. 
ಮೃದ್ವಸ್ಥಿ ಕೊಳೆತಾಗ ಅದನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದು ಹಾಕಿ 
ಕಿವಿಯಾಲೆಯನ್ನು ಸರಿಪಡಿಸಬೇಕು. 


ಕಿವಿಯಲ್ಲಿ ಗುಗ್ಗೆ : ಹೊರಗಿವಿ ಕೊಳವೆಯ ಚರ್ಮದಲ್ಲಿ 
ರುವ ಗ್ರಂಥಿಗಳು ಗುಗ್ಗೆ (ಕೂಕಣಿ) ಯನ್ನು ಉತ್ಪತ್ತಿಮಾಡುತ್ತವೆ. 
ಹೊರಗಿವಿ ಕೊಳವೆಯಲ್ಲಿ ಧೂಳು, ಕೊಳೆ ಇತ್ಯಾದಿಯನ್ನು ಹಿಡಿದು 
ಹೊರಗೆ ಹಾಕಲು ಗುಗ್ಗೆ ಸಹಾಯಮಾಡುತ್ತದೆ. ಗುಗ್ಗೆಯ ಉತ್ಪತ್ತಿ 
ಕೆಲವರಲ್ಲಿ ಇರುವುದಿಲ್ಲ. ಮತ್ತೆ ಕೆಲವರಲ್ಲಿ ಅಧಿಕವಾಗಿರುತ್ತದೆ. 
ಗಣಿ ಕೆಲಸಗಾರರಲ್ಲಿ, ಬೆಂಕಿಉರಿಯೊಂದಿಗೆ ಕೆಲಸಮಾಡುವವರಲ್ಲಿ 
ಹಾಗೂ ಕಸಗುಡಿಸುವವರಲ್ಲಿ ಗುಗ್ಗೆ ಉತ್ಪತ್ತಿ ಅಧಿಕ. ಗುಗ್ಗೆ 
ಕಿವಿಯಲ್ಲಿ ತುಂಬಿದಾಗ ಧ್ವನಿ ತರಂಗಗಳು ಕಿವಿಯ ಒಳಪೊರೆಯವ 
ರೆಗೆ ಹಾಯುವುದಕ್ಕೆ ಅಡಚಣೆ ಉಂಟಾಗಿ ಕಿವುಡು ತೋರುತ್ತದೆ. 


ಕಿವಿಯ ಕಾಯಿಲೆಗಳು 11 


ಆಗ ಹೊರಗಿವಿ ಕೊಳವೆಯಲ್ಲಿ ತುರಿ ನೋವು ಇತ್ಯಾದಿ ಚಿಹ್ನೆಗಳು 
ಕಾಣಿಸಿಕೊಳ್ಳುವುವು. ಸ್ನಾನದ ನಂತರ, ಅಥವಾ ಈಜಿ ಹೊರಗೆ 
ಬಂದೊಡನೆ ಕೆಲವೊಮ್ಮೆ ಕಿವುಡು ಕಾಣಿಸಿಕೊಳ್ಳುವದು, ಸಾಮಾನ್ಯ 
ವಾಗಿ ಕಿವಿಯಲ್ಲಿರುವ ಗುಗ್ಗೆಯಿಂದಲೇ, ಗುಗ್ಗೆಯನ್ನು ಪಿಚಕಾರಿ 
ಯಿಂದ ಅಥವಾ ಇತರ ಸಾಧನೆಗಳಿಂದ ಸುಲಭವಾಗಿ ತೆಗೆಯಬ 
ಹುದು. ಗುಗ್ಗೆ ಗಟ್ಟಿಯಾಗಿದ್ದರೆ ಆಲಿವ್‌ ಆಯಿಲ್‌, ಪ್ರತಿಶತ 4 
ಸೋಡಾ ಬೆ ಕಾರ್ಬ್‌ ಅಥವಾ ಇನ್ನಿತರ ಔಷಧಿಗಳಿಂದ ಮೆದುವಾ 
ಗುವಂತೆ ಮಾಡಿ ಅನಂತರ ತೆಗೆಯಬೇಕು. ಶ್ರವಣೇಂದ್ರಿಯ ಬಹಳ 
ಸೂಕ್ಷ್ಮವಾದದ್ದು. ಗುಗ್ಗೆ ತೆಗೆಯುತ್ತೇವೆಂದು ಸಿಳ್ಳೆ ಊದಿಕೊಂಡು 
ಬರುವ ದಾರಿಗರಿಂದ ಗುಗ್ಗೆ ತೆಗೆಸುವುದು ಅಪಾಯಕರವೆಂದು ಬೇರೆ 
ಹೇಳಬೇಕಾಗಿಲ್ಲ. 


ಹೊರಗಿವಿ ಚರ್ಮದ ಉರಿಯೂತ : ಕಿವಿಯಲ್ಲಿ ಕಡ್ಡಿ, 
ಪೆನ್ಸಿಲ್‌, ಬೀಗದ ಕೆ ೯ ಮುಂತಾದವುಗಳನ್ನು ಹಾಕಿ ಕೆರೆದುಕೊಳ್ಳು 
ವುದು ನಮ್ಮಲ್ಲಿ ಬಹುಜನರಿಗೆ ಅಭ್ಯಾಸವಾಗಿದೆ. ಹೀಗೆ ಕೆರೆದುಕೊ 
ಳ್ಳುವುದರಿಂದ ಹೊರಗಿವಿ ಚರ್ಮದಲ್ಲಿ ಗಾಯವಾಗಿ ತುಂಬಾ 
ನೋವಾಗುತ್ತದೆ. ಸಾಮಾನ್ಯವಾಗಿ ಕಿವಿಯಲ್ಲಿ ನೋವು ಕಾಣಿಸಿ 
ದಾಗ ಮನೆಯಲ್ಲಿ ಹಿರಿಯರು ಕಾಯಿಸಿದ ಎಣ್ಣೆ, ಕೆಲ ಸಮಯ 
ಬೆಳ್ಳುಳ್ಳಿ ಕುಟ್ಟಿ ಹಾಕುತ್ತಾರೆ. ಇದು ತಪ್ಪು. ಈ ಪದಾರ್ಥಗಳು 
ಹೊರಗಿವಿಯ ಚರ್ಮವನ್ನು ಕೆರಳಿಸಿ ಉರಿಯೂತಕ್ಕೆ ದಾರಿ ಮಾಡಿ 
ಕೊಡುತ್ತದೆ: ಆದ್ದರಿಂದ ಕಿವಿಯಲ್ಲಿ ನೋವು, ತುರಿಕೆ ಉಂಟಾ 
ದಾಗ, ಕೂಡಲೇ ವೈದ್ಯರನ್ನು ಕಾಣುವುದು ಉತ್ತಮ. ಹೊರ 


1) ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಗಿವಿಯ ಚರ್ಮದ ಕೆರಳುವಿಕೆ ಈ ಅನ್ಯ ಪದಾರ್ಥಗಳಿಂದಲೇ 
ಅಲ್ಲದೇ ಮಾರುಕಟ್ಟೆಯಲ್ಲಿ ಸಿಗುವ ಕಿವಿಯ ಔಷಧಗಳಿಂದಲೂ 
ಬರಬಹುದು. ಅದನ್ನು ಸಿಕ್ಕಾಪಟ್ಟೆ ಮತ್ತು ದೀರ್ಫಕಾಲ ಹಾಕು 
ವುದು ಅಪಾಯಕಾರಿ. ಕಿವಿಯ ಕರಪಾಣಿ ಚರ್ಮದ ಕೆರಳುವಿಕೆಗೆ 
ಮತ್ತೊಂದು ಕಾರಣ. ಇದು ಬಂದಾಗ ವಿಪರೀತ ತುರಿಕೆ ಆಗು 
ವುದು. ಕಿವಿಯಲ್ಲಿ ನೀರಿನಂತೆ ಸೋರುವುದು. ಈ ನೀರು ಹೆಪ್ಪುಗಟ್ಟಿ 
ಕಿವಿ ಮುಚ್ಚಿಕೊಳ್ಳುವುದೂ ಆಗುತ್ತದೆ. ಈ ಕಾಯಿಲೆಯಿಂದ ಮನ 
ಸ್ಲಿಗೆ ವಿಪರೀತ ಬೇಸರ ಬರುತ್ತದೆ. ಚಿತ್ತಸ್ಥೈರ್ಯದಿಂದ ಯಾವ 
ಕೆಲಸವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಇದನ್ನು ತೊಡೆದು 
ಹಾಕುವುದು ಸುಲಭವಾದ ಕೆಲಸವಲ್ಲ. ಕಾರಣಗಳನ್ನು ಕಂಡುಹಿ 
ಡಿದು ಸ್ಟೆ ರಾಯಿಡ್‌ (ಘನತಿಲಕ) ಔಷಧಿಗಳಿಂದ ಶಮನ ಮಾಡಬ 
ಹುದು. 


ಶ್ರವಣನಾಳದಲ್ಲೇಳುವ ಕುರುಗಳು : ಹೊರಗಿವಿ ಕೂದಲಿನ 
ಕೋಶಕಗಳ ಸೋಂಕಿನಿಂದ ಉಂಟಾಗುತ್ತದೆ. ಕಿವಿಯಲ್ಲಿ ತಡೆಯ 
ಲಾಗದ ನೋವು ಕಾಣಿಸುತ್ತದೆ. ಕ್ರಮೇಣ ಈ ನೋವು ತಲೆಗೂ, 
ದವಡೆಗೂ ಹರಡುತ್ತದೆ. ದವಡೆಯನ್ನು ಅಲ್ಲಾಡಿಸಲೂ ಆಗುವು 
ದಿಲ್ಲ.. ಕಿವಿಯಾಲೆಯನ್ನಾ ಡಿಸಿದರೂ ಕೂಡ ತುಂಬಾ ನೋವಾಗು 
ತ್ತದೆ. ಕುರು ದೊಡ್ಡದಾಗಿ ಹೊರಗಿವಿ ಕೊಳವೆಯನ್ನು ಮುಚ್ಚಿದರೆ 
ಕಿವಿ ಕೇಳಿಸುವುದೂ ಕಡಿಮೆಯಾಗುತ್ತದೆ. ಕುರು ಒಡೆದಾಗ ಕೀವು 
ರಕ್ತ ಹೊರಬಂದು ನೋವು ಕಡಿಮೆಯಾಗುತ್ತದೆ. ಇಂಥ ಕುರುಗ 
ಳಿಗೆ ಪ್ರಾರಂಭದಲ್ಲೇ ಶಾಖ ಕೊಡಬೇಕು. ಪೂತಿ ನಾಶಕಗಳಿಂದ 


ಕಿವಿಯ ಕಾಯಿಲೆಗಳು 1) 


ಚಿಕಿತ್ಸೆ ಮಾಡಬೇಕು. ಪ್ರತಿಜೀವಕಗಳನ್ನು (೧110101108) 
ವೈದ್ಯರ ಸಲಹೆ ಮೇರೆಗೆ ಕೊಡಬೇಕಾಗುತ್ತದೆ. ಕೆಲವೊಮ್ಮೆ ಶಸ್ತ್ರ 
ಚಿಕಿತ್ಸೆ ಯಿಂದ ಕೀವನ್ನು ಹೊರತೆಗೆದು ಶುದ್ಧಿಗೊಳಿಸಬೇಕಾಗುತ್ತ ದೆ. 


ಮೇಲಿಂದ ಮೇಲೆ ಈ ರೀತಿಯ ಕುರುಗಳು ಸಿಹಿಮೂತ್ರ 
ರೋಗವಿರುವವರಿಗೆ ಕಾಣಿಸಿಕೊಳ್ಳುತ್ತವೆ. ಅಂತಹವರು ಸಿಹಿಮೂ 
ತ್ರರೋಗವನ್ನು ತಡೆಗಟ್ಟ ಬೇಕು. 


ನಡುಗಿವಿಯ ಕಾಯಿಲೆಗಳು 

ನಡುಗಿವಿಯ ಉರಿಯೂತ : ನಡುಗಿವಿಯ ಲೋಳ್ಪರೆಯ 
ಉರಿಯೂತವು ನಾನಾ ಕಾರಣಗಳಿಂದ ಬರುತ್ತದೆ. ನೆಗಡಿಯಾದಾಗ 
ಕರ್ಣನಾಸಿಕನಾಳೆಯಿಂದ ಸೋಂಕು ನಡುಗಿವಿಗೆ ಹೋಗಿ ಉರಿ 
ಯೂತ ಉಂಟುಮಾಡುವದು ಸರ್ವೇಸಾಮಾನ್ಯ. ನೆಗಡಿಯಾದಾಗ 
ಜೋರಾಗಿ ಸಿಂಬಳ ಕಳೆಯುವುದು, ನೀರಿನಲ್ಲಿ ಮುಳುಗಿ ಈಜಾಡು 
ವುದು, ಮತ್ತು ಆಳಕ್ಕೆ ಹೋಗುವುದು, ಹಾಗೂ ವಿಮಾನ 
ಪ್ರಯಾಣ ಮಾಡುವುದು ನಡುಗಿವಿಯ ಉರಿಯೂತಕ್ಕೆ ನಾಂದಿ 
ಹಾಕಿದಂತೆ. ಇದಲ್ಲದೆ ಕರ್ಣಪಟಲ ಹರಿದಿರುವಾಗ ಕಿವಿಯಲ್ಲಿ 
ನೀರು ಹಾಕುವುದು, ಪಿಚಕಾರಿ ಹೊಡೆಯುವುದು, ಕಾಸಿದ ಎಣ್ಣೆ 
ಬಿಡುವುದು ಇವುಗಳಿಂದ ಉರಿಯೂತ ಬರುತ್ತದೆ. ಹಳ್ಳಿಗಳ ಕಡೆ 
ಬಾಯಿತುಂಬಾ ನೀರು ಹಾಕಿಕೊಂಡು ಮುಕ್ಕಳಿಸಿ ಕಿವಿಯೊಳಗೆ 
ಉಗಿದು ಕಿವಿಯನ್ನು ತೊಳೆಯುವ ಅಭ್ಯಾಸವಿದೆ. ಇದಂತೂ ಮಹಾ 
ಪರಾಧ. 


14 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಕಿವಿಯುರಿಯೂತದ ಲಕ್ಷಣಗಳು : ಕರ್ಣನಾಸಿಕ ನಾಳದ 
ಉರಿಯೂತದಿಂದ ಕಿವಿಯಲ್ಲಿ ನೋವು, ಕಿವಿಯ ಮಾಂದ್ಯ ಮತ್ತು 
ಕಿವಿಯು ಮುಚಿ ಕೊಂಡಂತೆ. ಆಗುವುದು ಇವು ಮಾಚಲು ಲಕ್ಷಣ 
ಗಳು. ಅನಂತರ : ಕಿವಿಯ ನೋವು ಜಾಸ್ತಿಯಾಗಿ ತಂತಿ ಮೀಟಿದಂತಾ 
ಗುವದು. ಕೆಲವು ವೇಳೆ ಸಹಿಸಲಸಾಧ್ಯ ವಾಗಬಹುದು. ಈ ನೋವು 
ಉಗುಳು ನುಂಗುವುದರಿಂದ ಜಾಸ್ತಿ ಆಗಬಹುದು. ಈ ನೋವಿನ 
ಜೊತೆಗೆ ಜ್ವರವು ಕಾಣಿಸಿಕೊಳ್ಳಬಹುದು. ಈ ನೋವಿನ ಜೊತೆಗೆ 
ಜ್ವರವು ಕಾಣಿಸಿಕೊಳ್ಳಬಹುದು. ಕೀವು ನಡುಗಿವಿಯಲ್ಲಿ ಜಾಸಿ ಯಾ 
ಗುತ್ತಿರುವಂತೆ ನೈ ಜಾಸ್ತಿಯಾಗಬಹುದು. ಕರ್ಣಪಟಲ ಕೆಂಪಾ 
ಗುವುದು ಮತ್ತು ಉಬ್ಬುವುದು. ಕೀವು ತುಂಬಿ ಕರ್ಣಪಟಲ 
ಹರಿದಾಗ, ಹೊರಗಿವಿಗೆ ಸ್ರವಿಸಿ ನೋವು ಕಮ್ಮಿಯಾಗುವುದು. 


ಮೊದಲಿನ ಲಕ್ಷಣಗಳು. ಕಂಡುಬಂದಾಗ ಪೆನಿಸಿಲಿನ್‌ ಇಂಜ 
ಕ್ಷನ್ನಾಗಲೀ, ಸಲ್ಪ ನಮ್ಮೆ a {Sulphonamide) ಆಗಲಿ ತೆಗೆದು 
ಕೊಳ್ಳಬೇಕು. ನೋವನ್ನು ಶಮನ ಮಾಡುವ ಔಷ ಷಧಗಳನ್ನು ಸೇವಿಸ 
ಟಕ ಟಿಂಕ್ಟರ್‌ ಬೆಂಜಾಯಿನ್‌: ಹೊಗೆ ತೆಗೆದುಕೊಳ್ಳುವುದರಿಂದ 
ಮೂಗಿಗೆ ಮತ್ತು ಕರ್ಣನಾಸಿಕ ನಾಳದ ಉರಿಯೂತ ಕಡಿಮೆಯಾಗಿ 
ಹಿತವೆನಿಸುವುದು. ಕರ್ಣಪಟಲ ಹರಿದಾಗ ಸ್ರವಿಸುವ ಕೀವನ್ನು 
ಹತ್ತಿಯಿಂದ ಸ್ವಚ್ಛಮಾಡಿ. ಔಷ ಛಿಯನ್ನು ಹಾಕಬೇಕು. ವು 
ಸೋರುವುದು ನಿಂತರೂ ಕೂಡ ಕಿವಿ ಕೇಳಿಸದೇ ಇರುವುದು ಸ್ವ 


ಕಾಲ. ಇರಬಹುದು. 


ಕಿವಿಯ ಕಾಯಿಲೆಗಳು 15 


ಮೇಲಿಂದ ಮೇಲೆ ಬರುವ ಉರಿಯೂತವನ್ನು ತಪ್ಪಿಸುವು 
ದಕ್ಕೆ ಗಂಟಲು ಮತ್ತು ಮೂಗಿನ ಕುಹರಗಳನ್ನು ಪರೀಕ್ಷೆ ಮಾಡಿಸಿ, 
ಮೆಂಡಿಕೆ, ಮೂಗಳ್ಳೆಗಳಿಗೆ ಸೋಂಕು ತಗುಲಿದ್ದರೆ ಅವುಗಳನ್ನು 
ಶಸ್ತ್ರ ಚಿಕಿತ್ಸೆಯಿಂದ ತೆಗೆಸಬೇಕು.” ಕಿವಿಗೆ ಸೋಂಕು ತಗುಲದಂತೆ 
ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು. ಹೀಗೆ: ` ಮಾಡುವುದರಿಂದ 
' ಮುಂದಾಗುವ ಅನಾಹುತಗಳನ್ನು ತಡೆಗಟ್ಟ ಬಹುದು. ಹರಿದುಹೋ 
ಗಿರುವ ಕರ್ಣಪಟಲವನ್ನು ಕಸಿಮಾಡಿ ಮುಚ್ಚಬೇಕು. ಇದಲ್ಲ ಡೆ ಈ 
ಕೆಳಗಿನ ಸಂದರ್ಭಗಳಲ್ಲಿ ತುರ್ತು” ಶಸ್ತ್ರ ಚಿಕಿತ್ಸೆ ಮಾಡಬೇಕಾಗು 
ವುದು : ; 

1) ಸೋರುತ್ತಿ ರುವ ಕಿವಿಯಲ್ಲಿ ನೋವು ಕಾಣಿಸಿಕೊಳ್ಳು 
ವದು ಮತ್ತು ಚೂಚುಕಂದದ ಕುಹರಕ್ಕೆ ಉರಿಯೂತ ಹರಡು 
ವುದು. 


2) ನೋವಿನ ಜೊತೆಗೆ ಜ್ವರ, ಚಳಿ. ಬರುವುದು. 
3) ಕಿವಿಯ ಹಿಂಭಾಗದಲ್ಲಿ ಊತ ಬರುವುದು. 


4) ವಪರೀತ ತಲೆ ತಿರುಗುವುದು ಮತ್ತು ಅದರೊಟ್ಟಿಗೆ 
ವಾಂತಿಯಾಗುವುದು. | ಟ್‌ 


5) ಸೋರುತ್ತಿ ರುವ ಕಿವಿಯ ಭಾಗದ ಮುಖದ ಸ್ನಾಯುಗ 
ಳಿಗೆ ಲಕ್ವ ಹೊಡೆಯುವುದು. 


6) ಜ್ಞಾನ ತಪ್ಪುವುದು ಹಾಗೂ ಸುವನು 


16 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಚೂಚುಕಂದ ಕುಹರದ ಉರಿಯೂತ (Mustoiditis) 

ಚೂಚುಕಂದ ಕುಹರದ ಉರಿಯೂತ ನಡುಗಿವಿಯಿಂದ ಹರ 
ಡುತ್ತದೆ. ಹೀಗೆ ಆದಾಗ ಕಿವಿಯಲ್ಲಿ ಸೋರುವುದು ಜಾಸ್ತಿಯಾಗು 
ತ್ತದೆ. ಅಳ್ಳಿಯಿಂದ ಕೀವನ್ನು ಹೊರಗಿವಿಯಿಂದ ತೆಗೆಯುತ್ತಿದ್ದಂ 
ತೆಯೇ ತಿರುಗಿ ತುಂಬಿಕೊಳ್ಳುವುದು. ಕಿವಿಯೊಳಗೆ ಮಾತ್ರ ಇದ್ದ 
ನೋವು ಕಿವಿಯ ಮೇಲೆ, ಹಿಂದೆ ಮತ್ತು ಕೆಳಗೆ ಹರಡುತ್ತದೆ. 
ಚಿಕ್ಕಮಕ್ಕಳಲ್ಲಿ ಕತ್ತು ಅಲ್ಲಾಡಿಸುವುದೂ ಕೂಡ ನೋವು ಉಂಟಾಗಿ 
ಬಿಗಿ ಹಿಡಿಯುತ್ತಾರೆ. ಜ್ವರ ವಿಶೇಷವಾಗಿ ಬಂದು ರೋಗಿ ಹಾಸಿಗೆ 
ಹಿಡಿಯುತ್ತಾನೆ. ಕಿವಿಯ ಹಿಂದೆ ಬಾವು ಬಂದು ತುಂಬಾ ನೋವಾ 
ಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಅಲಕ್ಷ್ಯ ಮಾಡದೆ ಚಿಕಿತ್ಸೆ ಮಾಡ 
ಬೇಕು. ಸೂಜಿಮದ್ದನ್ನು 4 ತಾಸುಗಳಿಗೊಂದು ಸಾರಿ ಕೊಡಬೇಕು. 
24 ತಾಸಿನಲ್ಲಿ ಜ್ವರ ನೋವು ಕಮ್ಮಿಯಾಗದಿದ್ದರೆ ತುರ್ತು ಶಸ್ತ್ರ 
ಚಿಕಿತ್ಸೆ ಮಾಡಬೇಕು. 

ತೀವ್ರತರ ದುಷ್ಪರಿಣಾಮಗಳು 

ನಡುಗಿವಿಯಿಂದ ಸೋಂಕು ಮಿದುಳಿಗೆ ಹರಡಿ 
ಅ) ಮಿದುಳಿನ ಉರಿಯೂತ 
ಆ) ಮಿದುಳಿನಲ್ಲಿ ಕೀವು, ಕುರು ಮತ್ತು 
ಇ) ಮಿದುಳಿನ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆ ಆಗಬಹುದು. 


ಈ) ಸೋಂಕಿನ ಮುಖ್ಯ ಲಕ್ಷಣವೆಂದರೆ - 
|) ವಿಪರೀತ ಜ್ವರ ಮತ್ತು ನಡುಕ (38' ಸಿ- 40' ಸಿ) 
ಮೇಲಿಂದ ಮೇಲೆ ಬರುವುದು. 


ಕಿವಿಯ ಕಾಯಿಲೆಗಳು 17 


2) ರೋಗಿಯು ಕೆಲವೇ ದಿನಗಳಲ್ಲಿ ಕ್ಷಯಿಸುವುದು. 

3) ಜ್ವರದ ಜೊತೆಗೆ ಮನಸ್ಸು ಕೆರಳುವುದು, ಅಥವಾ 
ಹ್ರೀನವಾಗಿ ಮಾತನಾಡುವುದು, ಹಾಗೆಯೇ ಜ್ಞಾನ ತಪ್ಪುವುದು. 

4) ಮೈ ಸೆಟೆದುಕೊಳ್ಳುವದು. 

5) ಅರ್ಧಾಂಗವಾಯು ಬರುವುದು ಮತ್ತು ಕಣ್ಣು ಮಂಜಾ 
ಗುವುದು. 

ಕೆಲವು ವೇಳೆ ಕಿವಿಯಲ್ಲಿ ಸೋರುವುದು ನಿಂತು ಮೇಲ್ಕಂಡ 
ಚಿಹ್ನೆಗಳು ಕಾಣಿಸಬಹುದು. ಈ ರೀತಿಯಾದಾಗ ವಿಶೇಷ ತುರ್ತ 
ಚಿಕಿತ್ಸೆ ಮಾಡದಿದ್ದರೆ ಪ್ರಾಣಾಪಾಯ ಖಂಡಿತ. 


ಮಿದುಳಿನಲ್ಲಿ ಕುರು ಕೆಲವು ಸಂದರ್ಭಗಳಲ್ಲಿ ತೀವ್ರವಾಗಿ 
ಬರದೇ ನಿಧಾನವಾಗಿ ಬರಬಹುದು. ಮಿದುಳು ಕೆರಳಿದ ಲಕ್ಷಣಗಳು 
ಏನೂ ಕಾಣಿಸದೇ ಇರಬಹುದು. ದಿನ ದಿನಕ್ಕೂ ಜಾಸ್ತಿ ಯಾಗುತ್ತಿ 
ರುವ ತಲೆ ನೋವು, ಜೊತೆಗೆ ತಲೆ ತಿರುಗುವುದು, ವಾಂತಿಯಾಗು 
ವುದು, ರೋಗಿಯ ಚಹರೆಯಲ್ಲಿ ವ್ಯತ್ಯಾಸವಾಗುವುದು, ಕೈಕಾಲು 
ಸ್ವಾಧೀನ ತಪ್ಪುವುದು, ನಡೆಯುವಾಗ ತೂರಾಡುವುದು ಇವುಗಳು 
ಕಂಡ ಕೂಡಲೇ ತಜ್ಞರಿಂದ ಪರೀಕ್ಷೆ ಮಾಡಿಸುವುದು ಅತಿಮುಖ್ಯ. 
ವಿಶೇಷ ಚಿಕಿತ್ಸೆ ಮಾಡಿದರೂ ಈ ಕಾಯಿಲೆಗೊಳಗಾದ ಪ್ರತಿಶತ 30 
ಜನರು ಸಾವನಪ್ಪುತ್ತಾರೆ. 

(ಈ) ಕಿವುಡು 

ಕಿವುಡು ರೋಗವಲ್ಲ, ರೋಗದ ಲಕ್ಷಣ ಮಾತ್ರ. ಮಗುವು 
ಗರ್ಭಕೋಶದಲ್ಲಿರುವಾಗಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ 
ನಾನಾ ಕಾರಣಗಳಿಂದ ಬರಬಹುದು. 


18 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಕಿವುಡಿನ ವಿಧಗಳು 
1) ವಾಹಕ ಕಿವುಡು : ಇದು ಹೊರಗಿವಿ, ಕರ್ಣಪಟಲ 
ಮತ್ತು ನಡುಗಿವಿಯ ರೋಗಗಳಿಂದ ಉಂಟಾಗುತ್ತದೆ. ಈ ರೀತಿಯ 
ಕಿವುಡರಲ್ಲನೇಕರು ತಗ್ಗು ಧ್ವನಿಯಲ್ಲಿ ಮಾತನಾಡುತ್ತಾರೆ. 


2) ಶಂಖದ ಕಿವುಡು : ಇದು ಒಳಗಿವಿಯಲ್ಲಿನ ಕಾರ್ಫಿ 
ಅಂಗದ ರೋಗದಿಂದ ಉಂಟಾಗುತ್ತದೆ. ಇಂಥವರು ಸಾಧಾರಣ 
ವಾಗಿ ದೊಡ್ಡ ಶಬ್ದಗಳಿಗೆ ಅಸಹನೆ ತೋರುತ್ತಾರೆ. 


3) ನರದ ಕಿವುಡು ; ಅದು ಶ್ರವಣ ನರದ ದೌರ್ಬಲ್ಯದಿಂದಾ 
ಗುತ್ತದೆ. ಈ ರೋಗಿಗಳು ದೊಡ್ಡ ಧ್ವನಿಯಲ್ಲಿ ಮಾತನಾಡುತ್ತಾರೆ. 
ಬೇರೆಯವರ ಮಾತುಗಳನ್ನು ಬೇಗನೆ ಗ್ರಹಿಸಲಾರರು. 


4) ಮಿಶ್ರ ಕಿವುಡು : ಮೇಲೆ ಹೇಳಿದ |, 2, ಮತ್ತು 3 
ವಿಧಗಳೂ ಒಟ್ಟಾಗಿರುವುದು. 


5) ಮಾನಸಿಕ ಕಿವುಡು : ಇದರಲ್ಲಿ ಎರಡು ವಿಧಗಳಿವೆ. 
ಅ) ಕಿವುಡನಂತೆ ನಟನೆ ಮಾಡುವುದು. 


ಆ) ಉನ್ಮಾದದ ಕಿವುಡು - ಇಂಥವರ ವ್ಯಕ್ತಿತ್ವದಲ್ಲೂ 
ಮಾರ್ಪಾಡು ಇರುತ್ತದೆ. 
ಕಿವುಡಿನ ವಿಧಗಳನ್ನು ಕಂಡು ಹಿಡಿಯುವದಕ್ಕೂ ಮತ್ತು 


ಅಳತೆ ಮಾಡುವುದಕ್ಕೂ ಶ್ರವಣಮಾಪಕ ಯಂತ್ರಗಳನ್ನು ಉಪ 
ಯೋಗಿಸುತ್ತಾರೆ. 70 00010015 (ಶ್ರವ್ಯ ಶಬ್ದದ ತೀವ್ರತೆಯ 


ಕಿವಿಯ ಕಾಯಿಲೆಗಳು 10 


ಒಂದು ಮಾನುಗಿಂತ ಜಾಸ್ತಿ ಕಿವುಡಿದ್ದರೆ ಅಂತಹವರನ್ನು ಕಿವುಡ 
ರೆಂದು ಪರಿಗಣಿಸುತ್ತಾರೆ. ಇವರು ದಿನಬಳಕೆಯಲ್ಲಿ ಅನಾನುಕೂಲ 
ರಾಗಿರುತ್ತಾರೆ. 


ಮಕ್ಕಳಲ್ಲಿ ಕಿವುಡು : ಇದು ನಾನು ಕಾರಣಗಳಿಂದ ಉಂಟಾ 
ಗುತ್ತದೆ. 


1) ಅನುವಂಶಿಕ ಕಿವುಡು : ಇದು ಜನಿಕಗಳ (Genes) 
ಮೂಲಕ ಬರುವುದು. ಕಿವುಡರು ಕಿವುಡರನ್ನೇ ಮದುವೆಯಾಗು 
ವುದು ಇದಕ್ಕೆ ಕಾರಣ. ಸಗೋತ್ರ ಮದುವೆ ಮತ್ತು ರಕ್ತ ಸಂಬಂಧ 
ದಲ್ಲಿ ಮದುವೆ ಮಾಡಿಕೊಂಡರೆ ಹುಟ್ಟುವ ಮಕ್ಕಳಲ್ಲಿ ಕಿವುಡುತನ 
ಬರುವುದು ಜಾಸ್ತಿ. 


2) ಮಗುವು ಗರ್ಭಕೋಶದಲ್ಲಿರುವಾಗ ತಾಯಿಗೆ ಬರುವ 
ದಡಾರ, ಇನ್‌ಫ್ಲೂಯಂಜಾ, ಆರ್‌. ಎಚ್‌. ಅಸಮಂಜಸತೆ ಈ 
ಕಾರಣಗಳಿಂದಲೂ ಹುಟ್ಟಿದ ಮಗು ಕಿವುಡಾಗಿರಬಹುದು. 


3) ಹೆರಿಗೆಯ ಸಮಯದಲ್ಲಿ ಶಿಶುವಿಗೆ ಆಮ್ಲಜನಕದ 
ಕೊರತೆಯಿರುವುದು, ಪೆಟ್ಟು ಬೀಳುವುದು ಈ ಕಾರಣಗಳಿಂದಲೂ 
ಮಗುವು ಕಿವುಡಾಗಿರಬಹುದು. 


4) ಒಂದು ವರುಷದೊಳಗೆ ಸನ್ನಿ, ದಾರ, ಸಿಡುಬು, 
ಮಿದುಳಿನ ಉರಿಯೂತ ಈ ಕಾಯಿಲೆಗಳಿಂದಲೂ ಮಗುವು ಕಿವುಡಾ 
ಗಿರಬಹುದು. 


20 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಮಕ್ಕಳಿಗೆ ಸರಿಯಾಗಿ ಕಿವಿ ಕೇಳಿಸದಿದ್ದರೆ ಮಾತು ಬರು 
ವುದೂ ತಡವಾಗುತ್ತದೆ ಪೂರ್ಣ ಕಿವುಡಿದ್ದರೆ ಮಾತೇ ಬರುವುದಿಲ್ಲ. 
ಆದ್ದರಿಂದ ಮಗುವಿಗೆ ಮಾತು ಬರುವುದು ತಡವಾದರೆ ತಜ್ಞರಿಂದ 
ಪರೀಕ್ಷೆ ಮಾಡಿಸಬೇಕು. 9 ತಿಂಗಳಿನ ಮಗು ಶಬ್ದ ಮಾಡಿದರೆ ಅದು 
ಎಲ್ಲಿಂದ ಎಂದು ಗ್ರಹಿಸಬೇಕು. ಒಂದರಿಂದ ಎರಡು ವರ್ಷದ 
ಮಕ್ಕಳು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಅದರ ಅನುಕರಣೆ 
ಮಾಡಿ ಮಾತನಾಡಬೇಕು. ಮತ್ತು ಮಾತನಾಡುವಾಗ ಶಬ್ದಗಳನ್ನು 
ಜೋಡಿಸಬೇಕು. ಹೀಗೆ ಮಾಡದಿದ್ದಲ್ಲಿ ಮಗುವಿಗೆ ಕಿವಿ ಕೇಳಿಸುವು 
ದಿಲ್ಲವೆನ್ನುವ ಅನುಮಾನ ಬರಬೇಕು. 


ಇಂತಹ ಮಕ್ಕಳನ್ನು ತಜ್ಞರಿಂದ ಪರೀಕ್ಷೆ ಮಾಡಿಸಿ ಕಿವುಡು 
ಖಚಿತ ಪಡಿಸಿಕೊಳ್ಳಬೇಕು. ಶ್ರವಣ ಸಾಧನಗಳನ್ನು ಕೊಟ್ಟು 
ಮಗುವು ಇದನ್ನು ಯಾವಾಗಲೂ ಉಪಯೋಗಿಸುವ ರೀತಿಯಲ್ಲಿ 
ನೋಡಿಕೊಳ್ಳಬೇಕು. ಕಿವುಡು, ದಡ್ಡರೆಂದು ಅಸಡ್ಡೆ ಮಾಡದೆ, 
ಕಿವುಡು ಮಗುವಿಗೆ ಮೊದಲಿನಿಂದಲೂ ಕೇಳುವ ಮತ್ತು ಮಾತನಾ 
ಡುವ ಅವಕಾಶವನ್ನು ಹೆಚ್ಚು ಹೆಚ್ಚಾಗಿ ಒದಗಿಸಬೇಕು. ಎಷ್ಟೆ 
ಎಳೆತನದಲ್ಲಿ ಶಿಕ್ಷಣ. ಜೂದರ ಅಷ್ಟು ಒಳ್ಳೆಯದು. ಈ 
ದಿಕ್ಕಿನಲ್ಲಿ ತಂದೆ ತಾಯಿಯರ ಪಾತ್ರವಂತೂ ಅತಿ ಮುಖ್ಯ ಹೀಗೆ 
ವೈದ್ಯ ಮತ್ತು ವಿಜ್ಞಾನ ಶಾಸ್ತ್ರದ ಉಪ ಪಯೋಗವನ್ನು ಪಡೆದು 
ಮಕ್ಕಳಿಗೆ ಮಾತನಾಡುವುದನ್ನು” ಕಲಿಸಬೇಕೇ ವಿನಹ ಅವರನ್ನು 
ಅಲಕ್ಷಿಸಬಾರದು. ದೇವರೊಬ್ಬನ ಮೇಲೆ ನಂಬಿಕೆ ಹಾಕದೆ ಸ್ವಪ್ರಯ 
ತ್ನವನ್ನೂ ಮಾಡಬೇಕು. 


ಕಿವಿಯ ಕಾಯಿಲೆಗಳು 21 


ವಯಸ್ಕರಲ್ಲಿ ಕಿವುಡು : 1) ದಡಾರ, ಮಂಗಬಾವು ಇನ್‌ಫ್ಲೂ 
ಯಂಜಾ, ಮಿದುಳಿನ ಹೊರಪದರುಗಳ ಉರಿಯೂತ, ನಡುಗಿ 
ವಿಯ ಉರಿಯೂತ, ಚೂಚು ಕಂದದ ಕುಹರದ ಉರಿಯೂತ 
(ಮ್ಯಾಸ್ಟಾಯಿಡೈಟಿಸ್‌) ಇವುಗಳಿಂದ ಕಿವುಡು ಸಂಭವಿಸಬಹುದು. 


2) ಕೆಲವು ಔಷಧಗಳ ಸೇವನೆ ವಿಷವಾಗಿ ಪರಿಣಮಿಸಿ 
ಒಳಗಿವಿಯ ನರಜೀವಕೋಶಗಳ ನಾಶಕ್ಕೆ ಕಾರಣವಾಗಿ ಕಿವುಡು 
,ಸ೦ಭವಿಸಬಹುದು. ಉದಾ: ಸ್ಟ ಪ್ಪೋಮೈಸಿನ್‌ ಸಲ್ಫೇಟ್‌ (ಕ್ಷಯ 
ರೋಗ ಚಿಕಿತ್ಸಾ ಔಷಧ) ಈ ಔಷಧಗಳಿಂದ ಚಿಕಿತ್ಸೆ ಪಡೆಯುವಾಗ 
ಜಾಗರೂಕತೆ ವಹಿಸಬೇಕು. 


2) ಮಾನಸಿಕ : ಮೊದಲನೆ ಮಹಾಯುದ್ಧದ ಸಮಯದಲ್ಲಿ 
ಈ ಕಿವುಡನ್ನು ಗಮನಿಸಲಾಯಿತು. ಉದ್ರೇಕಾಘಾತ ಈ ಸ್ಥಿತಿಗೆ 
ಕಾರಣ. ಶ್ರವಣಾಂಗಗಳಲ್ಲಿ ಯಾವ ರೋಗವಾಗಲೀ, ಮಾರ್ಪಾ 
ಡಾಗಲೀ ಕಾಣುವುದಿಲ್ಲ. ಉದಾ: ರಣರಂಗದಲ್ಲಿರುವ ತನ್ನ 
ಪತಿಯ ಮರಣವಾರ್ತೆಯನ್ನು ಅನಿರೀಕ್ಷಿತವಾಗಿ ಕೇಳಿದ ಸತಿಗೆ ಈ 
ಕಿವುಡು ಬರಬಹುದು. ಆ ಸೈನಿಕರು ತಮ್ಮ ಕೆಲಸ ತಪ್ಪಿಸಿಕೊಳ್ಳಲು 
ಕಿವುಡರಂತೆ ನಟಿಸಬಹುದು. 


4) ರಿಕಾಪು ಮೂಳೆ ಗಟ್ಟಿಯಾಗುವುದು (ಓಟೋಸ್ಕ್ಹಿ 
ರೋಸಿಸ್‌) : ರಿಕಾಪುಮೂಳೆ (ಸ್ಟಾಪಿಸ್‌) ಗಟ್ಟಿ ಯಾಗುವುದರಿಂದ, 
ಸಾಮಾನ್ಯವಾಗಿ ಯುವಕ ಯುವತಿಯರಲ್ಲಿ ಶ್ರವಣ ಶಕ್ತಿಗೆ ತೊಂದ 
ರೆಯುಂಟಾಗುತ್ತದೆ. ಇದು ಎರಡೂ ಕಿವಿಗಳಲ್ಲಿ ನಿಧಾನವಾಗಿ 


ಹೆಚ್ಚುತ್ತಾ ಕಾಗಂವುಧು ಈ ಕಾಯಿಲೆವುಳ್ಳವರು ಗರ್ಭಿಣಿ 
(2 7 ೧ OMMUNITY REALTH CEL 
ಕ್ರಿ 326, V Main, | 81004 


| ಛು ೨ ಓ೦877೬7೧031!3 ಗ 


Bangzicre-560034 


22 ಕಿವಿ, ಮೂಗು, ಗಂಟಲಿನ ಸಾಮೂನ್ಯ ರೋಗಗಳು 


ಯರಾದಾಗ ಕಿವುಡು ಹೆಚ್ಚಾಗುವುದು. ರಿಕಾಪು ಮೂಳೆ ಹೆಚ್ಚು 
ಹೆಚ್ಚು ಗಟ್ಟಿ ಯಾದಂತೆಲ್ಲಾ ಶ್ರವಣ ಶಕ್ತಿಯೂ ಕುಂದುತ್ತಾ ಹೋಗು 
ತ್ತದೆ. ಔಷಧಿಗಳಿಂದ ಇದರ ಚಿಕಿತ್ಸೆ ಸಾಧ್ಯವಿಲ್ಲ. ಶಸ್ತ್ರಚಿಕಿತ್ಸೆಯಿಂದ 
ಶ್ರವಣ ಶಕ್ತಿಯನ್ನು ಉತ್ತಮಗೊಳಿಸುವ ಸಾಧ್ಯತೆ ಇದೆ. ಶಸ್ತ್ರ ಚಿಕಿತ್ಸೆ 
ಬೇಡವೆನ್ನುವವರು ಶ್ರವಣ ಯಂತ್ರಗಳನ್ನು ಉಪಯೋಗಿಸಬ 
ಹುದು, ಈಚೀಚೆಗೆ ಈ ಕಾಯಿಲೆ ಹೆಚ್ಚು ಹೆಚ್ಚಾಗಿ ಗೋಚರಿಸುತ್ತ 
ಲಿದೆ. 


5) ಮಿನಿಯರ್ಸ್‌ನ ಕಾಯಿಲೆ : ಫ್ರೆಂಚ್‌ ವೈದ್ಯನಾಗಿದ್ದ 
ಮಿನಿಯರ್‌ನಿಂದ ಈ ಹೆಸರು ಬಂದಿದೆ. ತಲೆ ಸುತ್ತುವುದು, ಕಿವಿ 
ಗುಂಯೆನ್ನುವುದು ಮತ್ತು ಕಿವುಡು, ಇವು ಮರಳಿ ಮರಳಿ ಕಾಡು 
ವುದೇ ಈ ರೋಗದ ಲಕ್ಷಣ. ಪ್ರತಿ ಸಲ ತಲೆಸುತ್ತು ಬಂದಾಗ 
ಕಿವುಡು ಮತ್ತು ಕಿವಿ ಗುಂಯೆನ್ನುವುದು ಹೆಚ್ಚುತ್ತಾ ಹೋಗುತ್ತದೆ. 
ಕಿವಿ ಗುಂಯೆನ್ನುವುದರಿಂದ ರೋಗಿಗೆ ಹುಚ್ಚು ಹಿಡಿದಂತಾಗಬ 
ಹುದು. ಕೆಲವರು ತಪ್ಪು ಕೇಳಿಸುವುದರಿಂದ ಘಾಸಿಹಡುತ್ತಾರೆ. 
ಒಳಗಿವಿಯ ಹಾಲ್ರಸ ಹೆಚ್ಚುವುದರಿಂದ ಈ ರೋಗ ಬರುತ್ತದೆ. 
ಇದು ಗಂಡಸರಲ್ಲಿ ಹೆಚ್ಚು. ಉಪ್ಪು ಮತ್ತು ನೀರಿನ ಸೇವನೆ ಕಡಿಮೆ 
ಮಾಡುವುದರಿಂದ ರೋಗದ ದಾಳಿಗಳನ್ನು ಹತೋಟಗೆ ತರಟ 
ಹುದು. ಶಾಮಕ ಮದ್ದುಗಳಿಂದ ಕವಿ ಗುಂಯೆನ್ನುವುದು ಕಡಿಮೆ 
ಯಾಗುತ್ತದೆ. ಮಿತಿಮೀರಿದ ಸ್ಥಿತಿಯಲ್ಲಿ ಶಸ್ತ್ರಕ್ರಿಯೆಯಿಂದ 
ಅಥವಾ ಕಟ್ಟಾತೀತ ಅಲೆಗಳಿಂದ ಓಳಗಿವಿಯನ್ನು ನಾಕಮಾಡಟೇಕಾ 
ಗುತ್ತದೆ. 


ಕಿವಿಯ ಕಾಯಿಲೆಗಳು ; 23 

6) ಕೈಗಾರಿಕೋದ್ಯಮಿಗಳಲ್ಲಿ ಕಿವುಡು : ಕೈಗಾರಿಕೆಗಳಲ್ಲಿ 
ಕೆಲಸ ಮಾಡುವವರು ಹಲವಾರು ವರ್ಷ ಒಂದೇ ಶಬ್ದವನ್ನು 
ಎಡೆಬಿಡದೆ ಕೇಳುತ್ತಿರುವುದರಿಂದ ಆ ಶಬ್ದದ ಶ್ರವಣೇಂದ್ರಿಯ 
ಭಾಗಗಳು ನಾಶವಾಗುತ್ತವೆ. ಈಚೀಚೆಗೆ ಈ ಸಮಸ್ಯೆ ಆರೋಗ್ಯಾಧಿ 
ಕಾರಿಗಳ ಗಮನವನ್ನು ಎರಡು ಕಾರಣಗಳಿಂದ ಸೆಳೆದಿದೆ. ಕೈಗಾರಿಕೆ 
ಗಳಲ್ಲಿ ಹೆಚ್ಚಾಗುತ್ತಿರುವ ಸಪ್ಪಳ ಮತ್ತು ಪರಿಹಾರಧನಕ್ಕೆ ಕೆಲಸಗಾರ 
ರಿಂದ ಹೆಚ್ಚುತ್ತಿರುವ ಬೇಡಿಕೆಗಳು. ಇಂತಹ ಕಡೆಗಳಲ್ಲಿ ಕೆಲಸಮಾ 
ಡುವವರು ಕಿವಿಯಲ್ಲಿ ಹತ್ತಿಯನ್ನು ಇಟ್ಟುಕೊಳ್ಳಬೇಕು. ಮೇಲಿಂದ 
ಮೇಲೆ ಕಿವಿಯ ಪರೀಕ್ಷೆಯನ್ನು ಮಾಡಿಸಿಕೊಂಡು ಕಿವಿಗೆ ಪೆಟ್ಟು 
ಬೀಳುವ ಚಿಹ್ನೆಗಳು ಕಂಡಾಗ ಉದ್ಯೋಗವನ್ನು 
ಬದಲಾಯಿಸಬೇಕು. 


7) ಮೇಹರೋಗ : ದೊಡ್ಡವರಾದ ಮೇಲೆ ಮೇಹ ಅಂಟಿಸಿ 
ಕೊಂಡವರಲ್ಲಿ ಎರಡನೆಯ ಹಂತದಲ್ಲಿ (ಸೆಕೆಂಡರಿ ಸ್ಟೇಜ್‌ ಆಫ್‌ 
ಸಿಫಿಲಿಸ್‌) ನಡುಗಿವಿಯ ಉರಿಯೂತ ಹಾಗೂ ಕಡೆಯ ಹಂತದಲ್ಲಿ 
ಒಳಗಿದಿಯ ನರದ ಉರಿಯೂತವುಂಟಾಗಿ ಕಿವಿಕೂಗು, ತಲೆ ಸುತ್ತು 
ಹಾಗೂ ಕಿವುಡು ಆಗಾಗ್ಗೆ ಕಾಣಿಸಿಕೊಳ್ಳುವದು. ಮೇಹರೋಗಿಗಳಿಗೆ 
ಕೊಡುವ ಚಿಕಿತ್ಸೆಯೇ ಈ ರೋಗಿಗಳಿಗೂ ಅನ್ವಯಿಸುತ್ತದೆ. ಮೇಹ 
ರೋಗ ಅಂಟದ ಕೂಡಲೇ ಸರಿಯಾದ ಚಿಕಿತ್ಸೆ ಮಾಡಿಸುವುದರಿಂದ 
ಕಿವಿಯ ಮೇಹವನ್ನು ತಡೆಗಟ್ಟ ಬಹುದು. 

8) ಮುಪ್ಪಿನಲ್ಲಿ ಕಿವುಡು : ವಯಸ್ಸಾದಂತೆಲ್ಲಾ ಕಿವಿ ಮಾಂದ್ಯ 
ಅಭಿವೃದ್ಧಿಗೊಳ್ಳುವುದು. ಮುಪ್ಪಿನಲ್ಲಿ ಕಿವುಡು ಸಹಜ. ಮುಷ್ಟಿ 


24 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ನಿಂದ ಒಳಗಿವಿಯ ಕಾರ್ಬಿಯ ಅಂಗ ನಶಿಸುವುದು. ರಕ್ತನಾಳಗಳು 
ದಪ್ಪನಾಗಿ ರಕ್ತಚಲನೆ ಕಡಿಮೆಯಾಗುವುದು ಕಾರ್ಬಿಯ ಅಂಗ ನಶಿಸು 
ವುದಕ್ಕೆ ಕಾರಣ. ರಕ್ತದ ಒತ್ತಡವಿರುವ ರೋಗಿಗಳಿಗೆ ಕೆಲವೊಮ್ಮೆ 
ಕಿವಿಯ ಸಣ್ಣ ರಕ್ತನಾಳಗಳಲ್ಲಿ ಸ್ರಾವವುಂಟಾಗಿ ಕಿವುಡು ಬರಬ 
ಹುದು. ಇವುಗಳಲ್ಲದೆ ವಯಸ್ಸಾದವರಲ್ಲಿ ಗ್ರಹಣಶಕ್ತಿ ಕಡಿಮೆಯಾ 
ಗುವುದರಿಂದ ಕೇಳಿಸುವುದು ಕಮ್ಮಿಯಾದಂತೆ ಅನಿಸುವುದು. 
ಇಂತಹ ಕಿವುಡನ್ನು ಔಷಧೋಪಚಾರಗಳಿಂದ ಸರಿಪಡಿಸಲಿಕ್ಕಾಗುವು 
ದಿಲ್ಲ. ತೀವ್ರವಾಗಿ ನಶಿಸುತ್ತಿರುವ ಕಣಜಾಲಗಳನ್ನು ತಡೆಗಟ್ಟುವು 
ದಕ್ಕೆ ಜೀವಸತ್ವವು ಕೆಲವೊಮ್ಮೆ ಸಹಾಯಮಾಡುತ್ತದೆ. ಶ್ರವಣಯಂ 
ತ್ರಗಳೂ ಕೂಡ ಎಲ್ಲರಲ್ಲೂ ಉಪಯೋಗಕ್ಕೆ ಬರುವುದಿಲ್ಲ. 


ಶ್ರವಣ ಯಂತ್ರಗಳು 

ಶ್ರವಣ ಯಂತ್ರಗಳ ವಿಚಾರದಲ್ಲಿ ಒಂದು ಮಾತು. ಇವು 
ಮಾನವನ ಹೆಮ್ಮೆಯ ವೈಜ್ಞಾನಿಕ ಸಾಧನೆ. ಇವುಗಳಲ್ಲಿ ಉಪ 
ಯೋಗಿಸುವುದರಿಂದ ನಾವು ಮಾತನಾಡುವ ಶಬ್ದಗಳು 8 ರಿಂದ 10 
ಪಟ್ಟು ಹೆಚ್ಚಾಗಿ ಕೇಳಿಸುತ್ತವೆ. ಟ್ರಾನ್ಸಿಸ್ಟರ್‌ ಯಾಂತ್ರಿಕ ಜ್ಞಾನದ 
ಪ್ರಗತಿಯಿಂದ ಈಗ ನಮಗೆ ಅಟೋಮ್ಯಾಟಿಕ್‌ ವಾಲ್ಕೂಂ 
ಕಂಟ್ರೋಲ್‌ ತನಗೆ ತಾನೇ ಶಬ್ದದ ಸಲೆಗಳನ್ನು ನಿಗ್ರಹಿಸುವುದು 
ಮುಂತಾದ ಅನುಕೂಲ ಸಾಧನಗಳು ಸಿಕ್ಕಿವೆ. ಮೊದಲಿಗೆ ಈ 
ಯಂತ್ರಗಳು ದೊಡ್ಡವಾಗಿದ್ದವು. ಹಾಗೂ ದುಬಾರಿಯಾಗಿದ್ದವು. 
ಈಗ ಅವುಗಳ ಗಾತ್ರವೂ ಕಡಿಮೆಯಾಗಿ ಕನ್ನಡಕಗಳನ್ನು ಜನರು 
ಒಪ್ಪುವಷ್ಟು ಇವನ್ನು ಒಪ್ಪುವಂತಾಗಿವೆ. ಈಗ ಈ ಯಂತ್ರಗಳು 


ಕಿವಿಯ ಕಾಯಿಲೆಗಳು 25 


ಸಾಮಾನ್ಯ ರೇಡಿಯೋ ಬೆಲೆಗೆ ಸಿಕ್ಕುತ್ತವೆ. ಕಿವುಡಾದ ಮಕ್ಕಳೂ 
ಮತ್ತು ಇನ್ನೂ ಇತರ ತರದ ಕಿವುಡರೂ ಈ ಶ್ರವಣ ಯಂತ್ರಗಳಿಂದ 
ಬಹಳಷ್ಟು ಪ್ರಯೋಜನ ಪಡೆಯಬಹುದು. 


ಅಧ್ಯಾಯ - 3 
ಮೂಗಿನ ಕಾಯಿಲೆಗಳು 


ಮೂಗು ಮನುಷ್ಯನಲ್ಲಿ ಮತ್ತು ಪ್ರಾಣಿಗಳಲ್ಲಿ ಇರುವ 
ಫ್ರಾಣೇಂದ್ರಿಯ, ಇದು ಪಂಚೇಂದ್ರಿಯಗಳಲ್ಲಿ ಒಂದು. ಸೇವಿಸಿದ 
ಗಾಳಿಯನ್ನು ಶುದ್ಧಿಗೊಳಿಸುವುದಲ್ಲದೆ, ಉಷ್ಣ ನಿಯಂತ್ರಕವಾ 
ಗಿಯೂ ಕೆಲಸಮಾಡುತ್ತದೆ. ಮೂಗಿಗೆ ಯಾವುದೇ ಬಗೆಯ ರೋಗ 
ಉಂಟಾದಲ್ಲಿ ಮುಖ್ಯವಾಗಿ ಉಸಿರಾಡಲು ತೊಂದರೆಯಾಗುತ್ತದೆ. 


(ಅ) ನೆಗಡಿ 

ಹಿಂದಿನ ಕಾಲದವರು ಹೇಳುವ ಗಾದೆಮಾತು ಅಕ್ಸರಶಃ ಸತ್ಯ. 
""ನೆಗಡಿಯಂತಹ ಕಾಯಿಲೆಯಿಲ್ಲ, ಬುಗುಡಿಯಂತಹ ಒಡವೆ ಇಲ್ಲ 
'', ಈ ರೋಗವನ್ನು ತಡೆಗಟ್ಟುವ ಧೀರ ಇನ್ನೂ ಹುಟ್ಟಿಲ್ಲ, ಮತ್ತು 
ಈ ರೋಗವು ಯಾರನ್ನೂ ಬಿಟ್ಟಿಲ್ಲ. ಇದು ವಿಷಾಣುಗಳಿಂದ 
ಬರುತ್ತದೆ, ಹಾಗೂ ಬಹಳ ಬೇಗ ಒಬ್ಬರಿಂದ ಒಬ್ಬರಿಗೆ ಹರಡು 
ತ್ತದೆ. ಈ ರೋಗದ ಮೊದಲ ಲಕ್ಷಣಗಳಿಂದರೆ ಮೂಗಿನ ಮತ್ತು 
ಮೇಲ್ದವಡೆಗಳಲ್ಲಿ ಉರಿ, ಹುಟ್ಟು ಮತ್ತು ಹಣೆಗಳಲ್ಲಿ ಬಿಗಿತ. 
ಕೈಕಾಲು ಮತ್ತು ಮೈಯಲ್ಲಿ ನೋವು. ಯಾವದೇ ಬಗೆಯ ಕೆಲಸ 
ಮಾಡುವುದಕ್ಕೂ ಬೇಸರ, ಕೆಲವರಿಗೆ ಇದೇ ಸಮಯದಲ್ಲಿ ಮೈ 
ಟೆಚ್ಚಗೂ ಆಗಬಹುದು. ಒಂಡೆಕಡು ದಿನಗಳಲ್ಲಿ ಮೂಗಿನಲ್ಲಿ 
ಸೋರುವುದು, ಗಂಟಲಿನಲ್ಲಿ ಉರಿ, ತುರಿಕೆ ಮತ್ತು ಕೆಮ್ಮು ಬರು 
ವುದು, 6-1 ದಿನಗಳ ನಂತರ ಇವೆಲ್ಲವೂ ತನಗೆ ತಾನೇ ಕಡಿಮೆ 


ಮೂಗಿನ ಕಾಯಿಲೆಗಳು 27 


ಯಾಗುವುದು. ಮೊದಲಿನ ಲಕ್ಷಣಗಳು ಕಂಡಾಗಲೇ ರೋಗಿಯು 
ಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ನೋವು ಕಮ್ಮಿಯಾಗುವು 
ದಕ್ಕೆ ಮತ್ತು ರೋಗ ಉಲ್ಬಣವಾಗುವುದನ್ನು ತಡೆಯುವುದಕ್ಕೆ 
ಔಷಧಿ ತೆಗೆದುಕೊಳ್ಳಬೇಕು. ಬಿಸಿನೀರಿನಲ್ಲಿ ಬೆಂಜಾಯಿನ್‌ ಹಾಕಿ 
ಹೊಗೆ ತೆಗೆದುಕೊಳ್ಳಬೇಕು. ಇದರಿಂದ ಮುಖದ ನೋವು ಕಡಿಮೆ 
ಯಾಗಿ ಸರಳವಾಗಿ ಉಸಿರಾಡಲು ಅನುಕೂಲವಾಗುತ್ತದೆ. ಮೂಗು 
ಕಟ್ಟ ಉಸಿರಾಟಕ್ಕೆ ತೊಂದರೆಯಾದಾಗ ಮೂಗಿನಲ್ಲಿ ಕೆಲವೊಂದು 
ಔಷಧಗಳನ್ನು (ನೇಸಲ್‌ ಡ್ರಾಪ್ಸ್‌) ಉಪಯೋಗಿಸಬೇಕು. ಪದೇ 
ಪದೇ ಉಪಯೋಗಿಸುವುದರಿಂದ ಮೂಗಿನ ಲೋಳ್ಪರೆಯು ಉಬ್ಬಿ 
ಕೊಂಡು ಇಂತಿಹ ಔಷಧಗಳಿಂದ ಅನುಕೂಲವಾಗುವುದಕ್ಕಿಂತಲೂ 
ಅನಾನುಕೂಲವೇ ಹೆಚ್ಚಾಗುತ್ತದೆ. ಇದರಿಂದ ಮೂಗಿನಲ್ಲಿ ಹಾಕುವ 
ಔಷಧಗಳನ್ನು ಹೆಚ್ಚಾಗಿ ಉಪಯೋಗಿಸಬಾರದು. ಆತಿ ಯಾವುದ 
ರಲ್ಲೂ ಹಿತವಲ್ಲ, ಅಲ್ಲವೇ? 
(ಆ) ಪಿನಸಿ ಅಥದಾ ಹೆಕ್ಕಳಿಕೆ ರೋಗ 

ಈ ರೋಗ ನಮ್ಮ ಪ್ರಾಂತದಲ್ಲಿ ಅದರಲ್ಲೂ ಧಾರವಾಡ, 
ಬೆಳಗಾಂದಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಇದೆ. ಗಂಡಸರೂ, ಹೆಂಗಸರೂ 
ಸಮ ಸಮವಾಗಿ ಈ ರೋಗಕ್ಕೆ ತುತ್ತಾಗುತ್ತಾರೆ. ಅನೇಕ ವೇಳೆ 
ಮಕ್ಕಳಿಗೂ ಈ ರೋಗ ಬರುತ್ತದೆ. ಮೂಗೊಂದೇ ಅಲ್ಲದೆ 
ಗಂಟಲು ಮತ್ತು ಧ್ವನಿ ಪೆಟ್ಟಗೆಗೂ ಈ ರೋಗ ಬರಬಹುದು. 
ಇದರ ಮುಖ್ಯ ಲಕ್ಷಣಿಗಳಂದರೆ ಮೂಗಿನಿಂದ ದುರ್ನಾತ, ಹಕ್ಕ 
ಬೀಳುವುದು ಮತ್ತು ಹಕ್ಕನ್ನು ತೆಗೆಯುವಾಗ ರಕ್ತ ಬೀಳುವುದು. 


28 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ರೋಗಗ್ರಸ್ತರಾಗಿರುವವರಿಗೆ ವಾಸನೆ ತಿಳಿಯುವುದಿಲ್ಲ. ಆದರೆ 
ಅವರ ಸುತ್ತಮುತ್ತ ಇರುವವರಿಗೆ ಇದು ಕೆಲಸಮಯ ಸಹಿಸಲಾರ 
ದಂತಹ ವಾಸನೆ ಬಂದು ಈ ರೋಗಿಗಳನ್ನು ದೂರವಿಡುತ್ತಾರೆ. 
ಇನ್ನೂ ಕೆಲವು ರೋಗಿಗಳಿಗೆ ಹುಳ ಬೀಳುವುದೂ ಉಂಟು. ಈ 


ರೋಗವನ್ನು ತಡೆಗಟ್ಟು ವುದಕ್ಕೆ ಕೆಳಗೆ ತಿಳಿಸಿದ ಮೂರು ಬಗೆಯ 


ಎಚ್ಚ ರಿಕೆಗಳು ಅವಶ್ಯ; |) ಚಿಕ್ಕವಯಸ್ಸಿ ನಲ್ಲಿ ಮೂಗಿನ ರೋಗಗ 
ಳನ್ನು ಅಲಕ್ಷ ಮಾಡಬಾರದು. 2) ಮೂಗನ್ನು ಯಾವಾಗಲೂ 
ಸ್ವಚ್ಛವಾಗಿರಿಸಬೇಕು. 3) ಪೌಷ್ಠಿಕ ಆಹಾರವನ್ನು ತೆಗೆದುಕೊಳ್ಳ 


' ಬೇಕು. ವಾಸನೆ ಬರದಂತೆ ಮಾಡಬೇಕಾದರೆ ಮೂಗನ್ನು ಈ ಕೆಳಗೆ 


ತಿಳಿಸಿದಂತೆ ದಿವಸಕ್ಕೆ 3-4 ಸಲ ತೊಳೆದುಕೊಳ್ಳಬೇಕು. ಒಂದು 
ಚೊಂಬು ಕಾದಾರಿದ ನೀರಿಗೆ ಒಂದು ಚಿಟಿಕೆ ತಿನ್ನುವ ಸೋಡ, 
ಒಂದು ಚಿಟಿಕೆ ಸಕ್ಕರೆ, ಒಂದು ಚಿಟಿಕೆ ಉಪ್ಪುಹಾಕಿ ಚೆನ್ನಾಗಿ 
ಕರಗುವಂತೆ ಕಲೆಸಬೇಕು. ಈ ನೀರನ್ನು ಬೊಗಸೆಯಲ್ಲಿ ಹಾಕಿ 
ಕೊಂಡು ಮೂಗಿನಲ್ಲಿ ಏರಿಸಿದಾಗ, ನೀರು ಮೂಗಿನ ಒಳ ಭಾಗವ 
ನ್ನೆಲ್ಲಾ ತೊಳೆದುಕೊಂಡು ಗಂಟಲಿಗೆ ಬರುತ್ತದೆ. ಅದನ್ನು ಉಗುಳ 
ಬೇಕು. ಈ ರೀತಿ ಮೂಗನ್ನು ತೊಳೆದುಕೊಳ್ಳುವುದಕ್ಕಿಂತ ಮುಂಚಿತ 
ವಾಗಿ ಪ್ರತಿಶತ 25 ಗ್ಲುಕೋಸ್‌ ಸಕ್ಕರೆಯನ್ನು ಗ್ಲಿಸರಿನ್‌ನಲ್ಲಿ ಹಾಕಿ 
ಕಲಸಿದ ಮಿಶ್ರಣವನ್ನು ಮೂಗಿನ ಎರಡೂ ಹೊಳ್ಳೆಗಳಿಗೆ ಬಿಟ್ಟುಕೊ 
ಳ್ಳಬೇಕು. ಇದರಿಂದ ಹಿಕ್ಕುಳೆಲ್ಲಾ ಮೆದುವಾಗುತ್ತವೆ. ರಾತ್ರಿ ಮಲ 
ಗುವಾಗ ಸೊಳ್ಳೆ ಪರದೆಯನ್ನು ತಪ್ಪದೆ ಕಟ್ಟಿ ಕೊಳ್ಳಬೇಕು. ಇಂತಹ 
ರೋಗಿಗಳು ದನಗಳನ್ನು ಕಟ್ಟುವ ಜಾಗದಲ್ಲಿ, ಗಂಜಳ ಬೀಳುವ 


ಮೂಗಿನ ಕಾಯಿಲೆಗಳು 29 


ಜಾಗದಲ್ಲಿ ಮಲಗಬಾರದು. ಈ- ಬಗೆಯ ಎಚ್ಚರಿಕೆ ವಹಿಸುವುದ 
ರಿಂದ ಮೂಗಿನಲ್ಲಿ ಹುಳ ಬೀಳುವುದಿಲ್ಲ. ಈ. ಮೇಲೆ ಹೇಳಿದ 
ರೀತಿಯಲ್ಲಿ ಔಷಧೋಪಚಾರ ಮಾಡಿದಾಗ್ಯೂ ಕಡಿಮೆ ಆಗದವರಿಗೆ 
ಚುಚ್ಚುಮದ್ದು ಮತ್ತು ಶಸ್ತ್ರಚಿಕಿತ್ಸೆ ಮಾಡಿ ನಿನನ್‌ 


(ಇ) ಗಡಸು ರೋಗ 

ಈ ಕಾಯಿಲೆಯನ್ನು 1870 ರಲ್ಲಿ ಹೀಬ್ರಾ ಎಂಬಾತನು 
ಮೊಟ್ಟಮೊದಲಿಗೆ ವರ್ಣಿಸಿದನು. ಮೂಗಷ್ಟೇ ಅಲ್ಲದೆ ಗಂಟಲು, 
ಧ್ವನಿಪೆಟ್ಟಿಗೆ, ಮತ್ತಿತರ ಕಡೆಗೂ ಈ ರೋಗ ತಗುಲಬಹುದು. ಈ 
ಕಾಯಿಲೆ ಪ್ರಪಂಚದ ಬೇರೆ ಬೇರೆ ಕಡೆಗೂ ಕಂಡುಬಂದಿದೆ. ನಮ್ಮ 
ದೇಶದಲ್ಲಿ ಒರಿಸ್ಸಾ, ಉತ್ತರಪ್ರದೇಶ, ರಾಜಸ್ಥಾನ, ಕರ್ನಾಟಕ, 
ಆಂಧ್ರಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿದೆ. ಕರ್ನಾಟಕ ರಾಜ್ಯ 
ದಲ್ಲಿ ಧಾರವಾಡ, ಬಿಜಾಪುರ ಮತ್ತು ಬೆಳಗಾಂವಿ ಜಿಲ್ಲೆಗಳಲ್ಲಿ 
ಬಹಳಷ್ಟು ಇದೆ. ಈ ರೋಗವು ಗಂಡಸರು ಮತ್ತು ಹೆಂಗಸರಲ್ಲಿ 
ಸರಿಸಮವಾಗಿ ಕಾಣಿಸುತ್ತದೆ. ಗಡಸು ರೋಗಗ್ರಸ್ತರಲ್ಲಿ ನಡುವಯ 
ಸ್ಕರೇ ಹೆಚ್ಚು (20 ರಿಂದ 30 ವರ್ಷ). ಈ ರೋಗದಲ್ಲಿ ನಾಲ್ಕು 
ಹಂತಗಳಿವೆ. 1) ನೆಗಡಿಯ ಹಂತ (ಕೆಟಾರಲ್‌ ಸ್ಟೇಜ್‌) 2) 
ಹೆಕ್ಕಳಿಕೆಯ ಹಂತ (ಅಟ್ರೋಪಿಕ್‌ ಸ್ಟೇಜ್‌) 3) ಗಂಟಾಗುವ ಹಂತ 
(ಗ್ರಾನ್ಕುಲೇಶನ್‌ ಸ್ಟೇಜ್‌) 4) ಗಡಸಾಗುವ ಹಂತ (ಸಿಕ್ರೆಟ್ಟೆ ಶನ್‌ 
ಸ್ಟೇಜ್‌. 


1) ನೆಗಡಿಯ ಹಂತ : ಈ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಬಂದ 
ನೆಗಡಿಯು ಬಹಳ ದಿವಸದವರೆಗೂ ಕಡಿಮೆಯಾಗುವುದಿಲ್ಲ. 


30 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಕ್ರಮೇಣ ಹಿಕ್ಕು ಕಟ್ಟು ವುದಕ್ಕೆ ಮೊದಲಾಗುತ್ತದೆ. ಆದರೆ ಹೆಕ್ಕಳಿ 
ಕೆಯ ರೋಗದಲ್ಲಿದ್ದಂತೆ ವಾಸನೆ ಇರುವುದಿಲ್ಲ, ಹಾಗೂ ಮೂಗಿನ 
ಹೊಳ್ಳೆಗಳು ಚಿಕ್ಕದಾಗುತ್ತಾ ಬರುತ್ತವೆ. ಮೂಗಿನ ನಡುತಿಡಿಕೆಯ 
ಇಕ್ಕೆಲಗಳಲ್ಲೂ, ಮೂಗಿನ ಕುಳಿಯ ನೆಲಭಾಗದಲ್ಲೂ ಸಣ್ಣ ಗಂಟು 
ಗಳು ಕಾಣಿಸಿಕೊಳ್ಳುತ್ತವೆ. ನೀಲಿಗೆಂಪಾಗಿರುವ ಈ ಗಂಡುಗಳು 
ದೊಡ್ಡದಾಗುತ್ತಾ ಬಂದು ಒಂದಕ್ಕೂಂದು ಕೂಡಿಕೊಂಡು ಮೂಗಿನ 
ಹೊಳ್ಳೆಗಳು ಮತ್ತು ಮೂಗಿನ ಕುಳಿಗಳನ್ನು ಆಕ್ರಮಿಸಿಕೊಳ್ಳುತ್ತವೆ. 
(ಚಿತ್ರ 1) ಇದೇ ರೀತಿ ಬಾಯ್‌ಗಂಟಲಿನ ಪ್ರಕಾರಗಳಲ್ಲೂ ಮತ್ತು 
ಧ್ವನಿ ಕುಹರದಲ್ಲೂ ಗಂಟುಗಳು ಕಾಣಿಸಿಕೊಳ್ಳುತ್ತ ವೆ. ಈ ವೇಳೆಗೆ 
ಮೂಗು ಸ್ವಲ್ಪ ಗಡಸಾಗುತ್ತದೆ. ಈ ಸ್ಥಿತಿಯು 2 ರಿಂದ 3 
ವರ್ಷಗಳವರೆಗೆ ಮುಂದುವರೆಯುತ್ತ ದೆ. ಈ ಗಡಸು ರೋಗ ಹೇಗೆ 
ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಎಂಬುದೇ ಗೊತ್ತಾಗಿಲ್ಲ, 
ಹೀಗಾಗಿ ಈ ಕಾಯಿಲೆಯನ್ನು ತಡೆಗಟ್ಟು ವುದು ಅಸಾಧ್ಯವಾಗಿದೆ, ಈ 
ಕಾಯಿಲೆಯ ಮೊದಲ ಹಂತಗಳಲ್ಲಿ ಚುಚ್ಚುಮದ್ದುಗಳಿಂದ ಉಲ್ಬ 
ಣಾವಸ್ಥೆಗೆ ಬರುವುದನ್ನು ತಡೆಗಟ್ಟ ಬಹುದು. ಹಾಗೂ ಕಾಯಿಲೆ 
ಯನ್ನು ಗುಣಪಡಿಸಬಹುದು. ಕೊನೆಯ ಹಂತಗಳಲ್ಲಿ (ಚಿತ್ರ 2) 
ಶಸ್ತ್ರಚಿಕಿತ್ಸೆ ಯಿಂದ ಗಡಸಾದ ಜಾಗವನ್ನು ತೆಗೆದುಹಾಕಬೇಕಾಗು 
ವುದು. ಈ ಕಾಯಿಲೆಯು ನಮ್ಮ ಜಿಲ್ಲೆಗಳಲ್ಲಿ (ಧಾರವಾಡ, 
ಬೆಳಗಾಂವ) ಹೆಚ್ಚಾಗಿರುವುದರಿಂದ ಕಾಯಿಲೆಯ ಲಕ್ಷ ಣಗಳನ್ನು 
ತಿಳಿದುಕೊಂಡು ಪ್ರಥಮ ಹಂತದಲ್ಲೇ ಚಿಕಿತ್ಸೆ ಮಾಡಿಸಿಕೊಳ್ಳುವುದು 
ಒಳ್ಳೆಯದು, 


ಮೂಗಿನ ಕಾಯಿಲೆಗಳು 31 
(ಈ) ಮೂಗಿನಲ್ಲಿ ರಕ್ತಸ್ರಾವ 

ಮೂಗಿನಲ್ಲಿ ರಕ್ತಸ್ರಾವ ಕ್ಲುಲ್ಲಕ ಕಾರಣಗಳಿಂದ ಹಿಡಿದು 
ಗಂಭೀರ ಕಾಯಿಲೆಗಳ ಪರಿಣಾಮವಾಗಿ ಸಂಭವಿಸಬಹುದು. 
ಮೂಗಿನಲ್ಲಿ ಕೆಲಸಕ್ಕನುಗುಣವಾಗಿ ರಕ್ತಸಂಚಾರ ಜಾಸ್ತಿ ಇರುತ್ತದೆ. 
ಮುಖಕ್ಕೆ ಪೆಟ್ಟು ಬಿದ್ದಾಗ ಮೂಗಿಗೆ ಜಾಸ್ತಿ ಏಟು ಬೀಳುವುದರಿಂದ 
ಮೂಗಿನಲ್ಲಿ ರಕ್ತ ಸರ್ವೇಸಾಮಾನ್ಯವಾಗಿ ಎಲ್ಲರಲ್ಲೂ ಅಂದರೆ 
ಮಕ್ಕಳು, ಹುಡುಗರು, ದೊಡ್ಡವರು ಮತ್ತು ಮುದುಕರಲ್ಲಿ ಬೀಳಬ 
ಹುದು. ಮೂಗಿನಲ್ಲಿಯ ರಕ್ತಸ್ರಾವಕ್ಕೆ ಕಾರಣಗಳು ಅನೇಕ. 
ಮೂಗಿನ ಸ್ಥಳೀಯ ಕಾರಣಗಳಲ್ಲದೇ ದೇಹದ ಇತರ ಕಾಯಿಲೆ 
ಗಳಿಂದಲೂ ಆಗಬಹುದು. ಸ್ಥಳೀಯ ಕಾರಣಗಳೆಂದರೆ- 


1) ನೂಗಿಗೆ ಪೆಟ್ಟು ಬೀಳುವುದು : ಇಂದಿನ ಹೆಚ್ಚಿರುವ 
ವಾಹನ ಸಂಚಾರದಿಂದಾಗಿ ವಾಹನಾಪಘಾತಗಳಾದಾಗ ಮೂಗಿನ 
ಒಳಭಾಗದಲ್ಲಿರುವ ರಕ್ತನಾಳಗಳ ಹರಿಯುವಿಕೆಯಿಂದ ಹೆಚ್ಚಿನ 
ರಕ್ತಸ್ರಾವವಾಗುತ್ತದೆ. ಹುಡುಗರು ಮೂಗಿನಲ್ಲಿ ಬೆರಳುಹಾಕುವ 
ಅಭ್ಯಾಸದಿಂದಾಗಿ ನಡುತಡಿಕೆ ತರೆಯುವುದರಿಂದ ಪೆಟ್ಟಿನ ಪ್ರಮಾ 
ಣಕ್ಕೆ ಎಣೆಯಿಲ್ಲದೆ ರಕ್ತಸ್ರಾವವಾಗಬಹುದು. 2) ಮೂಗು ಮತ್ತು 
ಮೂಗಿನ ಕುಹರಗಳ ಉರಿಯೂತದಿಂದಲೂ, ಮೂಗಿನಲ್ಲಿ ಹಿಕ್ಕು 
ತೆಗೆಯುವಾಗಲೂ ಹಾಗೂ ಮೂಗಿನ ಕ್ಷಯ ಮತ್ತು ಪಮೇಹರೋ 
ಗಗಳಿಂದಾಗಿಯೂ ರಕ್ತಸ್ರಾವವಾಗಬಹುದು. 3) ಮೂಗಿನ ಕ್ಕಾನ್ಸ 
ರ್‌ನ ಮೊಟ್ಟ ಮೊದಲ ಲಕ್ಷಣವೆಂದರೆ ದೊಡ್ಡವರಲ್ಲಿ ತಾನೇತಾ 
ನಾಗಿ ಯಾವ ಕಾರಣವೂ ಇಲ್ಲದೆ ಆಗುವ ರಕ್ತಸ್ರಾವ. ಇತರ 


32 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಕಾರಣಗಳೆಂದರೆ, ರಕ್ತದ ಒತ್ತಡ ಜಾಸ್ತಿಯಾಗುವುದರಿಂದಲೂ ರಕ್ತ 
ಕಣದ (ಬಿಳಿಕಣ) ಕಾಯಿಲೆಯಿಂದಲೂ ರಕ್ತಸ್ರಾವವಾಗುತ್ತದೆ. 
ರಕ್ತವನ್ನು ಹೆಪ್ಪುಗಟ್ಟಿಸುವ ಗೋಳಕೆಗಳು ಕಡಿಮೆಯಾದಾಗ 
(ಕುಸುಮ ರೋಗ) ಮೂಗಿನಲ್ಲಿ ರಕ್ತಸ್ರಾವವಾಗುತ್ತದೆ. 

ಅಂತೆಯೇ ಕೆಲವು ಜೀವಸತ್ವಗಳ ಸೀನಿ ಕಹನ ಕೆಲವು 
ಅನಪೇಕ್ಷಣಿಯ ಔಷಧಿ ಸೇವನೆಗಳಿಂದಲೂ ಮೂಗಿನಲ್ಲಿ ರಕ್ತಸ್ರಾ 
ವವಾಗಬಹುದು. ಮೂಗಿನಲ್ಲಿ ರಕ್ತಬಿದ್ದ ಕೂಡಲೆ ಬಹಳಷ್ಟು 
ಜನರು ಘಾಬರಿಯಾಗುತ್ತಾರೆ. ಇದರಿಂದ ರಕ್ತದ ಒತ್ತಡ ಜಾಸ್ತಿ 
ಯಾಗಿ ಇನ್ನೂ ಹೆಚ್ಚಾಗಿ ರಕ್ತಸ್ರಾವವಾಗಬಹುದು. ಆದ್ದರಿಂದ 
ರೋಗಿಗೆ ಧೈರ್ಯ ಹೇಳಬೇಕು. ಕೆಲವು ವೇಳೆ ಮೂಗಿನ ಹಿಂಬದಿ 
ಯಿಂದ ರಕ್ತಸ್ರಾವವಾಗಿ ರೋಗಿಗೆ ಗೊತ್ತಿಲ್ಲ ದೆಯೇ ಬಹಳಷ್ಟು 

ರಕ್ತವನ್ನು ಅವನು ನುಂಗಿ ಒಮ್ಮೆಗೆ ವ ವಾಂತಿ ಮಾಡಬಹುದು. ಇದು 
Poth ಪರಿಸ್ಥಿತಿ. ಸ್ರಾವವಾದ ರಕ್ತ ನುಗುಣವಾಗಿ ಚಿಕಿತ್ಸೆಯನ್ನು 

ಮಾಡಬೇಕು. ಹುಡುಗರಲ್ಲಿ ನಹುತಡಿಕೆಯಿಂದ ರಕ್ತಸ್ರಾ 'ವವಾಗು 
ವಾಗ 5-10 ನಿಮಿಷ ಮೂಗಿನ ಹೊಳ್ಳೆಗಳನ್ನು ಅದುಮಿ ಹಿಡಿದು 
ಕೊಳ್ಳುವುದರಿಂದ ರಕ್ತ ಸೋರುವುದು ನಿಲ್ಲುವುದು. ವಾಹನಾಪಘಾ 
ತಗಳಾದಾಗ ಮೂಗಿನಿಂದ ರಕ್ತ ಸೋರುತ್ತಿದ್ದರೆ ಅಪಘಾತಕ್ಕೀಡಾದ 
ವರನ್ನು ಪಕ್ಕಕ್ಕೆ ಮಲಗಿಸಿ ಮುಖದ ಮೇಲೆ ತಣ್ಣೀರು ಬಟ್ಟೆ ಯನ್ನು 
ಹಾಕುವುದರಿಂದ ಕೆಲವು ವೇಳೆ ರಕ್ತಸ್ರಾವವನ್ನು ತಡೆಗಟ್ಟ ಬಹುದು. 
ಇನ್ನೂ ಕೆಲವು ವೇಳೆ ಮೂಗಿನಲ್ಲಿ ಜಾಳರಿವೆಯ ನೀಳಪಟ್ಟಿಯನ್ನು 
(ರಿಬ್ಬನ್‌ಗಾಜ್‌) ತುರುಕಿ ರಕ್ತಸ್ರಾವವನ್ನು ನಿಲ್ಲಿಸಬೇಕು. ಇನ್ನೂ 


ಮೂಗಿನ ಕಾಯಿಲೆಗಳು 33 


ಗಂಭೀರ ಪರಿಸ್ಥಿತಿಯಲ್ಲಿ ರಕ್ತಧಮನಿಗಳನ್ನು ಕಟ್ಟ'ಬೇಕಾಗುವುದು. 
ವೆ ೃದ್ಯರೇ ಇದನ್ನು ಮಾಡಲು ಸಾಧ್ಯ. 


ಇವುಗಳಲ್ಲದೆ ಚುಚ್ಚುಮದ್ದು ಕೊಟ್ಟು ರೋಗಿಗೆ ನಿದ್ರೆ 
ಬರುವಂತೆ ಮಾಡಬೇಕು. ಕೆಲವೊಮ್ಮೆ ಬದಲಿ ರಕ್ತ ಕೊಡುವುದ 
ರಿಂದ ರಕ್ತಸ್ರಾವದಿಂದಾಗುವ ಪ್ರಾಣಾಪಾಯವನ್ನು ತಡೆಗಟ್ಟಬ 
ಹುದು. ಪದೇ ಪದೇ ಆಗುವ ರಕ್ತಸ್ರಾವಕ್ಕೆ ಕಾರಣಗಳನ್ನು ಹುಡುಕಿ 
ಚಿಕಿತ್ಸೆ ಮಾಡಿಸಬೇಕು. 


(ಉ) ಮೂಗಿನ ಅಲರ್ಜಿ (ಒಗ್ಗದಿಕೆ) 

ಅಲರ್ಜಿ (ಅಥವಾ ಒಗ್ಗದಿಕೆ) ಎನ್ನುವ ಪದ ಸಾಮಾನ್ಯ 
ಬಳಕೆಯಲ್ಲಿ ಎಷ್ಟರಮಟ್ಟಿಗೆ ಇದೆಯೆಂದರೆ ಮನೆಯಲ್ಲಿನ 
ಅಜ್ಜಿಗೂ ಕೂಡ ಅದರ ಅರ್ಥ ಗೊತ್ತಿದೆಯೆಂದರೆ ಅತಿಶಯೋಕ್ತಿ 
ಯಾಗಲಾರದು. ಕೆಲವರಿಗೆ ಕೆಲವು ಪದಾರ್ಥಗಳನ್ನು ಮುಟ್ಟಿ ದಾಗ 
ಆಗಲಿ, ಆಘ್ರಾಣಿಸಿದಾಗ ಆಗಲಿ ಅಥವಾ ತಿಂದರಾಗಲಿ ಮೈ ಯಲ್ಲಿ 
ವಿಕೃತ ಪ ಪ್ರತಿಕ್ರಿಯೆಗಳಾಗುತ್ತವೆ. ಇದಕ್ಕೆ ಅಲರ್ಜಿ ಎಂದು ಹೆಸರು. 
ದೇಹದ ಬೇರೆ ಬೇರೆ ಅಂಗಗಳು ಚರ್ಮ ರಕ್ತನಾಳಗಳು, ಪುಪ್ಪುಸ, 
ಮೂಗು ಇವೇ ಮೊದಲಾದವುಗಳು ಈ ಪ್ರತಿಕ್ರಿಯೆಯಲ್ಲಿ ಪಾಲ್ಗೊ 
ಳ್ಳುತ್ತವೆ. ಈ ಕಾಯಿಲೆ ಬರುಬರುತ್ತಾ ಜಾಸ್ತಿಯಾಗಿ ಕಾಣಸಿಕೊಳ್ಳು 
ತ್ತದೆ. ಅದರಲ್ಲೂ ಪಟ್ಟಣವಾಸಿಗಳಲ್ಲಿ' ಜಾಸ್ತಿ. ಪಾಶ್ಚಿಮಾತ್ಯ 
ದೇಶಗಳಲ್ಲಂತೂ ಈ ಕಾಯಿಲೆಯ ಉಪದ್ರವ ಬಹಳ. ನಾಗರಿಕ 
ತೆಯ ಶಾಪವೋ ಎನಿಸುತ್ತದೆ. 


34 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಮೂಗಿನ ಅಲರ್ಜಿ ನಾನಾರೀತಿಯ ಒಗ್ಗ ದಿಕೆ ಜನಕಗಳಿಂದ 
(Allergens) ಉಂಟಾಗುತ್ತದೆ. ಈ ಜನಕಗಳು ದೇಶವನ್ನು ಸೇರಿ 
ದಾಗ, ಎದುರು, ಕಂಟುಗಳ್ಳು (7006109). ಉತ್ಪಾದನೆ. ಆಗು 
ತ್ತದೆ, ಈ ಕಂಟುಗಳು . ಎರಡು ವಿಧು. 1) ಸಕ್ತದಲ್ಲಿ-ಸಂಚಾರ_,. 
ಮಾಡುವುದು, ಮತ್ತು 2. ದೇಹಕೆ ಹಕ್ಕೆ (ಲೋಳ್ಗ ರೆ). ಮುಂತಾದವುಗ.. ; 


ಳಿಗೆ ಅಂಟಿಕೊಂಡಿರುವುದು... ಅಂಟಿಕೊಂಡಿರುವ. ತಂಟುಗಳಿಗೂ.. . 


ಮತ್ತು ಜನಕಗಳಿಗೂ ಕ್ರಿಯೆ ಉಂಟಾದಾಗ ಹಿಸ್ಟಮಿನ್‌. .ಎಂಬ.. 
ವಸ್ತುವು ಉದ್ಭವಿಸಿ ಕೆಲವು ಪ್ರತಿಕ್ರಿ ಯೆಗಳನ್ನು ಉಂಟು ಮಾಡು 
ತ್ತದೆ. ಇದು ಒಗ್ಗ ದಕೆಯ ಮೂಲ" ಶಾಸ್ತ್ರ, 'ಮಾಗನ ಅಲರ್ಜಿಗೆ 
ಸಾಮಾನ್ಯ ವಾಗಿ ಕಂಡು 'ಬರುವ, ಜನಕಗಳಿಂದರ: | 


:1) ತಿನ್ನುವ ಪದಾರ್ಥಗಳು: -ಉದಾ..--ಹಾಲ್ಕು ಮೊಟ್ಟೆ 
ಮೀನು, ಬಾಳೆಹಣ್ಣು... | 


2): ಸ ಪದಾರ್ಥಗಳು ಹಾ ಜಿಯ | 
ಧೂಳು: 


3) ಚರ್ಮಕ್ಕೆ ತಗಲುವ ಪದಾರ್ಥಗಳು : ಕೃತಕ ಬಟ್ಟೆ, ಕೆಲವು 
ಸಸ್ಯಗಳು, ಶೃಂಗಾರ ಸಾಧನಗಳು, ತಣ್ಣನೆಯ pT ಇತ್ಕಾ ದಿ. ಈ 
ಪದಾ ಸಂಪರ್ಕವಾದಾಗ ಇದ್ದಕ್ಕೆ ದ್ದ ಹಾಗೆ ಮೂಗಿನ 
ತುದಿಯಲ್ಲಿ ತುರಿಕೆಯುಂಟಾಗಿ ಸೀನುಗಳು ಬರುತ್ತವೆ. ಈ ಸೀನು 
ಗಳು ಒಂದೆರ ಹಿಂದೊಂದು ಲೆಕ್ಕವಿಲ್ಲ ದಷ್ಟು ಬಂದು ಬಹಳ ಸುಸ್ತು 
ಮಾಡುತ್ತವೆ. ಸೀನುಗಳ ಜೊತೆಗೆ ಮೂಗಿನಲ್ಲಿ ನೀರು ಸೋರು 


ಮೂಗಿನ ಕಾಯಿಲೆಗಳು 35 


ವುದಕ್ಕೆ ಶುರುವಾಗಿ, ನಲ್ಲಿಯಂತೆ ನೀರು ಸೋರುತ್ತದೆ. ಕೆಲವರಿಗೆ 
ಕರವಸ್ತ್ರಗಳು ಸಾಕಾಗದೇ ಮಡಿಪಂಚೆಯೇ ಬೇಕಾಗುತ್ತದೆ. 
ಮೂಗು ಕಟ್ಟಿಕೊಂಡು ಉಸಿರಾಡುವುದಕ್ಕೆ ಕಷ್ಟವಾಗುತ್ತ ದೆ, ಮುಖ 
ವೆಲ್ಲಾ ಬಾತಿದೆಯೆಂಬಂತೆ ಅನಿಸುತ್ತದೆ. ಕಣ್ಣಿನಲ್ಲಿ ತುರಿಕೆ ಬಂದು 
ಕಣ್ಣಲ್ಲೂ ನೀರು ಬರುತ್ತ ದೆ. ಕೆಲವರಿಗೆ ಮೆ ಯೆಲ್ಲಾ ಪರಚಿಕೊಳ್ಳ 
ಬೇಕೆನಿಸುತ್ತದೆ. ಗಂಧೆಗಳೂ ಏಳಬಹುದು. ಸ್ವಲ್ಪ ಹೊತ್ತಿನ 
ಮೇಲೆ, ಸೀನು, ನೀರು ಸೋರುವುದು, ತುರಿಕೆ ಎಲ್ಲವೂ ತನಗೆ 
ತಾನೇ ನಿಂತುಹೋಗುತ್ತದೆ. ಈ ಸ್ಥಿತಿಯಲ್ಲಿ ಯಾರಾದರೂ ನೋಡಿ 
ದರೆ ರೋಗಿಯು ಹೇಳುವುದು ಸುಳ್ಳೇನೋ ಅನ್ನಿಸುತ್ತದೆ. 


ಮೊದಮೊದಲಿಗೆ ಈ ಲಕ್ಷಣಗಳು ಇಷ್ಟು ನಾಟಕೀಯವಾಗಿ 
ಬಂದರೂ ಬರಬರುತ್ತಾ ನೀರು ಸೋರುವುದು ಮತ್ತು ಮೂಗು 
ಕಟ್ಟಿಕೊಳ್ಳುವುದೂ ಬೇರೂರಿ ಉಪದ್ರವವಾಗುತ್ತದೆ. ಮೂಗಿನಲ್ಲಿ 
ಕಾಯಿಗಳು ಬೆಳೆಯುವುದೂ ಉಂಟು. . ಮೂಗಿನ ಲಕ್ಷಣಗಳು 
ಶ್ವಾಸನಾಳಗಳಿಗೂ ಹರಡಿ ಉಬ್ಬಸರೋಗ ಬರಬಹುದು. ಈ 
ರೋಗದಲ್ಲಿ ಪ್ರಾಣಾಪಾಯವಿಲ್ಲದಿದ್ದರೂ ಕೆಲಸ ಕಾರ್ಯಗಳಿಗೆ 
ಬಹಳ ಅಡ್ಡಿ ಮಾಡಿ ಚಿತ್ತದ ಏಕಾಗ್ರತೆಯನ್ನು ಕೆಡಿಸಿ ಮನಸ್ಸಿನ 
ಮೇಲೆ ಪರಿಣಾಮ ಮಾಡುತ್ತದೆ. 

ಮೇಲಿನ ಲಕ್ಷಣಗಳಿಂದ ರೋಗ ನಿದಾನವನ್ನು ಮಾಡಬ 
ಹುದು. ಇದು ಅನುವಂಶಿಕವಾಗಿಯೂ ಬರುತ್ತದೆ. ರೋಗ ನಿದಾನ 
ಎಷ್ಟು ಸುಲಭವೋ ರೋಗವನ್ನು ನಿರ್ಮೂಲ ಮಾಡುವುದು ಅಷ್ಟೇ 
ಕಷ್ಟ. ಏಕೆಂದರೆ ಒಗ್ಗದಿಕೆ ಜನಕ ಕಂಡುಹಿಡಿಯುವುದು ಅಷ್ಟು 


36 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಸುಲಭವಲ್ಲ. ತಿಳಿದಿರುವ ಜನಕಗಳನ್ನು ಚುಚ್ಚುಮದ್ದುಗಳ 
ಮೂಲಕ ಚರ್ಮಕ್ಕೆ ಕೊಟ್ಟು ಪ್ರತಿಕ್ರಿಯೆ ಉಂಟಾಗುತ್ತದೆಯೋ 
ಎಂಬುದನ್ನು ತಿಳಿದುಕೊಳ್ಳಬೇಕು. ಅಂತಹ ಜನಕಗಳನ್ನು ಸ್ವಲ್ಪಸ್ವ 
ಲ್ಪವಾಗಿ ದೇಹದಲ್ಲಿ ಸೇರಿಸಿ ಪ್ರತಿಕ್ರಿಯೆ ಆಗದಂತಹ ಸ್ಥಿತಿಗೆ 
ತರಬೇಕು. ಇದು ಕಷ್ಟ ಸಾಧ್ಯ ಮತ್ತು ಎಲ್ಲರಲ್ಲೂ ಒಂದೇ ರೀತಿಯ 
ಫಲಕೊಡುವುದಿಲ್ಲ. ಈ ಪ್ರತಿಕ್ರಿಯೆ ಹಿಸ್ಟಮಿನ್‌ನಿಂದ ಆಗುವುದು 
ರಿಂದ ಹಿಸ್ಟಮಿನ್‌ ರೋಧಕ ಗುಳಿಗೆಗಳನ್ನು ತೆಗೆದುಕೊಳ್ಳುವುದ 
ರಿಂದ ತಡೆಗಟ್ಟ ಬಹುದು. ವಿಶೇಷವಾಗಿ ಈ ಗುಳಿಗೆಗಳು ಉಪ 
ಯೋಗದಲ್ಲಿವೆ. ಇದಲ್ಲದೆ ಹಿಸ್ಟಮಿನ್‌ ರೋಧಕಗಳುಳ್ಳ ಮೂಗಿನ 
ಹನಿಗಳು (Nasal drಂps) ತಾತ್ಕಾಲಿಕ ಫಲವನ್ನು ಕೊಡುತ್ತವೆ. 
ಕಾರ್ಟಿಸೋನ್‌ ಇಂಜಕ್ಷನ್‌ಗಳನ್ನು ಮೂಗಿನ ಲೋಳ್ಪರೆಯಲ್ಲಿ 
ಕೊಡುವುದರಿಂದ ಚಳಿಗಾಲ, ಮಳೆಗಾಲ, ಈ ರೀತಿ ಕಾಲಮಾನಗ 
ಳಲ್ಲಿ ಬರುವ ಒಗ್ಗದಿಕೆಗೆ ಬಹಳ ಅನುಕೂಲ. ಮೂಗಿನ ಲೋಳ್ಪರೆ 
ಯನ್ನು ಕರೆಂಟ್‌ನಿಂದ ಸುಡುವುದೂ ಒಂದು ಪದ್ಧತಿ. ಮೂಗಿನ 
ಅನುವೇದನ ಮತ್ತು ಉಪಾನುವೇದನ ನರಗಳನ್ನು ಕತ್ತರಿಸುವುದ 
ರಿಂದಲೂ ಈ ಕಾಯಿಲೆಯನ್ನು ತಡೆಗಟ್ಟ ಬಹುದು. 


(ಊ) ಮೂಗಿನ ಕುಹರ ರೋಗಗಳು 
ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕೋದ್ಯಮ ಮತ್ತು ಇತರ 
ಕೆಲಸಗಾರರಲ್ಲಿ ಅತ್ಯಂತ ಹೆಚ್ಚಿನ ಗೈರುಹಾಜರಿಗೆ ಕಾರಣವಾದ 
ಏಕೆ ಕ ಕಾಯಿಲೆ ಎಂದರೆ ಈ ಕುಹರ ರೋಗಗಳು. ಮೂಗಿನ ಸುತ್ತ 
ಇರುವ ಕುಹರಗಳು ಲೋಳ್ಪರೆಯ ಉರಿಯೂತಕ್ಕೆ ಕಾರಣಗಳು 


ಮೂಗಿನ ಕಾಯಿಲೆಗಳು 37 


ಅನೇಕ : 1) ಪೆಟ್ಟು ಬೀಳುವುದು ಮತ್ತು ಕುಹರಗಳಲ್ಲಿ ರಕ್ತ 
ಹುಪ್ಪುಗಟ್ಟಿ ಕೊಳ್ಳುವುದು. 2) ನೆಗಡಿಯಾದಾಗ ಮೂಗಿನಿಂದ ಕುಹ 
ರಗಳಿಗೆ ಸೋಂಕು ಹರಡುತ್ತದೆ. ಮೂಗಿನ ಎರಡೂ ಹೊಳ್ಳೆಗಳನ್ನು 
ಮುಚ್ಚಿಕೊಂಡು ಸಿಂಬಳವನ್ನು ತೆಗೆಯುವ ಅಭ್ಯಾಸ ಸರ್ವೇಸಾ 
ಮಾನ್ಯ ಎಲ್ಲರಲ್ಲೂ ಇದೆ. ಈ ರೀತಿ ಮಾಡುವುದು ತಪ್ಪು, 
ಹೊಳೆಗಳನ್ನು ತೆರೆದಿಟ್ಟು ಮೆಲ್ಲನೇ ಸೀನಬೇಕು. ಅಥವಾ ಒಂದು 
ಹೊಳ್ಳೆ ಮುಚ್ಚಿಕೊಂಡು ಇನ್ನೊಂದನ್ನು ತೆರೆದಿಟ್ಟು ಸೂಕ್ಷ್ಮವಾಗಿ 
ಸೀನಬೇಕು. ರಭಸದಿಂದ ಸೀನುವುದನ್ನು ತಪ್ಪಿಸಬೇಕು. 3) ನೆಗಡಿ 
ಯಾದಾಗ ನೀರಿನಲ್ಲಿ ಈಜಾಡುವುದು, ಮುಳುಗುವುದೂ ಸೋಂಕು 
ಹರಡುವುದಕ್ಕೆ ಅನುಕೂಲಮಾಡಿಕೊಡುತ್ತದೆ. ಆದ್ದರಿಂದ ಅದನ್ನು 
ತಪ್ಪಿಸಬೇಕು. 4) ವಾತಾವರಣದ ಏರುಪೇರುಗಳು ಇದ್ದಾಗಲೂ 
ಕುಹರದ ಉರಿಯೂತ ಉಂಟಾಗುತ್ತದೆ. 5) ಹಲ್ಲಿನಿಂದಲೂ 
ಕುಹರಗಳಿಗೆ ಸೋಂಕು ತಗಲುತ್ತದೆ. ಈ ನೇರ ಕಾರಣಗಳಲ್ಲದೆ 
ಬಡತನ, ಹಸಿವು, ಪುಷ್ಟಿ ಯಾದ ಆಹಾರ ಇಲ್ಲದಿರುವುದೂ ಮತ್ತು 
ನಿಬಿಡ ಪ್ರದೇಶಗಳಲ್ಲಿ ವಾಸಮಾಡುವುದು ಇವುಗಳು ಅಪ್ರತ್ಯಕ್ಷ 
ವಾಗಿ ಕುಹರದ ಉರಿಯೂತಕ್ಕೆ ಕಾರಣಗಳು ವಿಷಕ್ರಿಮಿಗಳು ಬೇರೆ 
ಯಾಗಿ ಅಥವಾ ಒಟ್ಟಿಗೆ ಕಾರಣೀಭೂತವಾಗಿರಬಹುದು. 


ಲಕ್ಷಣಗಳು : ಈ ರೋಗದ ಲಕ್ಷಣಗಳು ಸೌಮ್ಯ ಅಥವಾ 
ಉಲ್ಬಣದ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಉಲ್ಬಣ ಸ್ಥಿತಿಯಲ್ಲಿ 
ಜ್ವರ, ಮೆ ಕೈ ನೋವು ಬಂದು ಹಾಸಿಗೆ ಹಿಡಿಯುವಂತಾಗುತ್ತದೆ. 
ಮೂಗಿನ ಇಕ್ಕೆಡೆಗಳಲ್ಲೂ, ಹಣೆಯ ಮೇಲೂ ನೋವು ಮತ್ತು 


38 ಕಿಎ, ಮೂಗು, ಗಂಟಲಿನ ಸಾಮೂನ್ಯ ರೋಗಗಳು 


ಭಾರವಾಗಿರುವುದು ಈ ಉರಿಯೂತದ ಪ್ರಥಮ ಚಿಹ್ನೆ. ಗಂಟಲಿ 
ನಲ್ಲಿ ಕೆರೆತ, ಗಂಟಲಿನಲ್ಲಿ ಸಿಂಬಳ ಉಸಿರಾಡುವುದಕ್ಕೆ ಕಷ್ಟವಾಗು 
ತ್ತದೆ. ವಾಸನೆಯಲ್ಲಿ ವ್ಯತ್ಕಾಸವುಂಟಾಗಿ ಕೆಟ್ಟ ವಾಸನೆ ಬರಬಹುದು. 
ಹಣೆಯ ಕುಹರದ ಉರಿಯೂತದಲ್ಲಿ ಹಣೆ ಭಾರ, ಬೆಳಿಗ್ಗೆ ಎದ್ದಾಗ 
ಇದ್ದು ದಿನ ಕಳೆದಂತೆಲ್ಲಾ ಭಾರವೂ ಕಮ್ಮಿಯಾಗುವುದು. 

ಉರಿಯೂತವು ಬೇರೂರಿದಾಗ (Chronic) ಮೇಲಿಂದ 
ಮೇಲೆ ನೆಗಡಿಯಾಗುವುದು, ಮೂಗಿನಲ್ಲಿ ಕೀವು ಸೇರಿದ ಸಿಂಬಳ 
ಸುರಿಯುವುದು, ಮೂಗಿನಲ್ಲಿ ರಕ್ತ ಬರುವುದು, ಮೇಲಿಂದ ಮೇಲೆ 
ತಲೆನೋವು ಬರುವುದು, ಕಣ್ಣೀನಲ್ಲಿ ನೀರು ಸೋರುವುದು, ಕಿವ 
ಸೋರುವುದು, ಕೆಮ್ಮು ಮತ್ತು ಕಫ ಬರುವುದು ಈ ಲಕ್ಷಣಗಳು 
ಕಾಣಿಸಿಕೊಳ್ಳುತ್ತ ವೆ. ಇಂತಹ ಲಕ್ಷಣಗಳಿದ್ದಾಗ ತಜ್ಞರಿಂದ ಪರೀಕ್ಷೆ 
ಮಾಡಿಸಿಕೊಂಡು ಕಾರಣಗಳನ್ನು ಹುಡುಕಿ ನಿರ್ಮೂಲ ಮಾಡ 
ಬೇಕು. ಅವಶ್ಯವಿದ್ದರೆ ಕುಹರದ ವಿಕಿರಣ ಚಿತ್ರಗಳನ್ನು ತೆಗೆದು 
ರೋಗ ನಿದಾನವನ್ನು ಮಾಡಬೇಕು. ತೀವ್ರ ಉರಿಯೂತವಿದ್ದಾಗ 
ಸೋಂಕು ನಿರ್ಮೂಲ ಮಾಡುವ ಸೂಜಿಮದ್ದುಗಳನ್ನು 5ರಿಂದ? 
ದಿವಸಗಳವರೆಗೆ ಕೊಡಬೇಕು. ನೋವು, ಉರಿಯೂತ ಮತ್ತು 
ಕೆರೆತವನ್ನು ಕಮ್ಮಿ ಮಾಡಲು ನೋವಳಿಕೆ ಗುಳಿಗೆಗಳನ್ನು ಕೊಡ 
ಬೇಕು. ಆವಿಯ ಹೊಗೆ ತೆಗೆದುಕೊಳ್ಳುವುದರಿಂದಲೂ, ಮೂಗಿ 
ನಲ್ಲಿ ಹನಿಗಳನ್ನು ಹಾಕಿಕೊಳ್ಳುವುದರಿಂದಲೂ ಉರಿಯೂತವನ್ನು 
ತಡೆಗಟ್ಟ ಬಹುದು. 


ಮೂಗಿನ ಕಾಯಿಲೆಗಳು 39 


ಕೀವನ್ನು ಹೊರತೆಗೆಯಲೂ ಮತ್ತು ಕೊಳೆತುಹೋಗಿರುವ 
ಲೋಳ್ಪರೆಯನ್ನು ತೆಗೆಯುವುದಕ್ಕೂ ಶಸ್ತ್ರಚಿಕಿತ್ಸೆ ಮಾಡಬೇಕು. ಈ 
ಕುಹರದ ರೋಗಗಳಿಂದ ಕಣ್ಣು, ಮಿದುಳು ಮತ್ತು ರಕ್ತಧಮನಿಗ 
ಳಿಗೆ ಸೋಂಕು ತಗುಲಿ ದುಷ್ಪರಿಣಾಮಗಳು ಉಂಟಾಗುವುದರಿಂದ, 
ಉರಿಯೂತವು ಬೇರೂರಿರುವುದನ್ನು ತಪ್ಪಿಸಬೇಕು. ತಜ್ಞರ ಪರೀಕ್ಷೆ 
ಅವಶ್ಯಕ. 


ಅಧ್ಯಾಯ 
ಗಂಟಲಿನ ಕಾಯಿಲೆಗಳು 


ಅ) ಮೂಗಳ್ಳೆ ಮತ್ತು ಮೆಂಡಿಕೆ (ಅಡಿನಾಯಿಡ್‌ ಮತ್ತು 
ಟಾನ್ಸಿಲ್ಸ್‌) : ಗಂಟಲು ಕುಳಿಯ ಇಕ್ಕೆಡೆಗಳಲ್ಲೂ ನಾಲಿಗೆಯ 
ಬುಡದಲ್ಲೂ ಮತ್ತು ಮೂಗಿನ ಹಿಂಭಾಗದಲ್ಲೂ ದುಗ್ಧರಸ ಗ ಸಂಧಿ 
ಗಳು ಇರುತ್ತವೆ. ಶ್ವಾಸನಾಳ ಮತ್ತು ಅನ್ನ ನಾಳಗಳನ್ನು ಸಂರಕ್ಷಿಸು 
ವುದು ಇವುಗಳ ಮುಖ್ಯ ಕೆಲಸ. ಇವುಗಳಲ್ಲಿ ಮುಖ್ಯ ಆಜಾದ ಗ್ರಂಥಿಗ 
ಳಂದರೆ ಮೂಗಳ್ಳೆ (ಅಡಿನಾಯಿಡ್ಜ್‌) ಮತ್ತು ಮೆಂಡಿಕೆ 
(ಟಾನ್ಸಿಲ್ಸ್‌). 

ಚಿಕ್ಕಮಕ್ಕಳಲ್ಲಿ ಮತ್ತು ಹುಡುಗರಲ್ಲಿ ಇವು ದೊಡ್ಡದಾಗಿರು 
ತ್ತದೆ. ಕ್ರಮೇಣ ದೊಡ್ಡವರಾದಂತೆ ಈ ಗ್ರಂಥಿಗಳು ಕರಗುತ್ತಾ 
ಬರುತ್ತವೆ. 18-20 ವರ್ಷದವರಲ್ಲಿ ಸಾಮಾನ್ಯವಾಗಿ ಮೂಗಳ್ಳೆಗಳು 
ಕಾಣಿಸುವುದು ಅಪರೂಪ. ಆದರೆ ನಾನಾಕಾರಣಗಳನಿದಲೂ, 
ಏಷಾಣು ಮತ್ತು ವಿಷಕ್ರಿಮಿಗಳಿಂದಲೂ ಈ ಮೂಗಳ್ಳೆ ಮತ್ತು 
ಮೆಂಡಿಕೆಗಳು ದೊಡ್ಡದಾಗಿ ಅಥವಾ ಉರಿಯೂತಕ್ಕೊಳಗಾಗಿ 
ಕಾಯಿಲೆಯನ್ನು ತರಲು ಸಾಧ್ಯವಿದೆ. 


ಮೂಗಳ್ಳೆ ದೊಡ್ಡದಾಗುವುದರಿಂದ ಈ ಕೆಳಕಂಡ ತೊಂದರೆ 
ಗಳುಂಟಾಗುತ್ತವೆ : 


ಗಂಟಲಿನ ಕಾಯಿಲೆಗಳು 41 


ಮಕ್ಕಳು ಮೂಗಿನಲ್ಲಿ ಉಸಿರಾಡುವುದಕ್ಕೆ ಆಗದೆ ಬಾಯಿ 
ಯಿಂದ ಉಸಿರಾಡಿಸುತ್ತವೆ. ಇದರಿಂದಾಗಿ ರಾತ್ರಿ ಮಲಗಿಕೊಂಡಾಗ 
ಗೊರಕೆ ಹೊಡೆಯುತ್ತಾರೆ. ಊಟ ಮಾಡುವುದಕ್ಕೆ ಬಹಳ ಹೊತ್ತು 
ತೆಗೆದುಕೊಳ್ಳುತ್ತಾರೆ. ಇಂತಹ ಮಕ್ಕಳ ಎದೆಯ ಬೆಳವಣಿಗೆ ಕೂಡ 
ಸರಿಯಾಗಿ ಆಗುವುದಿಲ್ಲ. ಮೂಗಳ್ಳೆಯ ಉರಿಯೂತದಿಂದ 
ಮೇಲಿಂದ ಮೇಲೆ ಈ ಮಕ್ಕಳಿಗೆ ನೆಗಡಿಯಾಗುತ್ತದೆ. ಕರ್ಣನಾಸಿಕ 
ನಾಳದ ಮುಖಾಂತರ ಉರಿಯೂತ ನಡುಗಿವಿಗೂ ಹರಡಿ ಕಿವಿಯೊ 
ಡೆದು ಕಿವಿಯಿಂದ ಕೀವು ಬರುತ್ತದೆ. ಕಿವಿ ಮಂದವಾಗಿ ಕಿವಿ 
ಕೇಳಿಸುವುದೂ ಕಡಿಮೆಯಾಗುವುದರಿಂದ ಅಭ್ಯಾಸದಲ್ಲಿ ಹಿಂದೆ 
ಬೀಳುತ್ತಾರೆ. ಕೆಲವೊಂದು ಸಾರೆ ಮೂಗಿನಿಂದ ರಕ್ತಸ್ರಾವವೂ 
ಆಗಬಹುದು. ಶಸ್ತ್ರಚಿಕತ್ಸೆಯಿಂದ ಮೂಗಳ್ಳೆಗಳನ್ನು ತೆಗೆಯುವುದ 
ರಿಂದ ಸಂಪೂರ್ಣ ಗುಣ ಪಡೆಯಬಹುದು. | 


ಮೆಂಡಿಕೆ (ಟ್ರಾನ್ಸಿಲ್‌) : ಇದಕ್ಕೆ ಗಲಗ್ರಂಥಿ ಎಂದೂ 
ಕರೆಯುತ್ತಾರೆ. ಮೆಂಡಿಕೆ ಉರಿಯೂತವೂ ಒಂದಲ್ಲ ಒಂದು ಸಾರಿ 
ಎಲ್ಲರಿಗೂ ಬಂದೇ ಇರುತ್ತದೆ. ಗಂಟಲು ಕೆರೆತ, ನುಂಗುವಾಗ 
ಅಥವಾ ಮಾತನಾಡುವಾಗ ನೋವಾಗುವುದು. ಕುತ್ತಿಗೆಯಲ್ಲಿ ಕೆಳ 
ದವಡೆಯ ಬಿಳಿ ದುಗ್ಬರಸ ಗ್ರಂಥಿಗಳು ಉಬ್ಬುವುದು, ಮೈ ಬೆಚ್ಚಗಾ 
ಗುವುದು ಮತ್ತು ಆಲಸ್ಯ ತಲೆದೋರುವುದು- ಈ ರೋಗದ 
ಆಲಕ್ಷಣಗಳು. ಚುಚ್ಚುಮದ್ದಿನಿಂದ ಹಾಗೂ ಒಂದು ಲೋಟ 
ಬೆಚ್ಚನೆಯ ನೀರಿಗೆ ಒಂದು ಚಿಟಿಕೆ ಉಪ್ಪು ಹಾಕಿ ದಿನಕ್ಕೆ 3-4 ಸಾರೆ 
ಗಂಟಲು ಮುಕ್ಕಳಿಸುವುದರಿಂದ ಇದನ್ನು ವಾಸಿ ಮಾಡಬೇಕು. 


42 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಈ ರೀತಿ ಉರಿಯೂತ ಮೇಲಿಂದ ಮೇಲೆ ಬರುತ್ತಿದ್ದರೆ ಈ 
ಕೆಳಗೆ ವಿವರಿಸಿದ ಸಂದರ್ಭಗಳಲ್ಲಿ ಈ ಮೆಂಡಿಕೆಗಳನ್ನು ಶಸ್ತ್ರಚಿಕಿತ್ಸೆ 
ಯಿಂದ ತೆಗೆಯಿಸಿಬುಡುವುದು ಶ್ರೇಯಸ್ಕರ. 

|) ಗಲಗ್ರಂಧಿಗಳು ಕೀವುಗೊಳ್ಳುವುದು (ಕಿನ್ನಿ). 


2) ಮೆಂಡಿಕೆಗಳು ಬಹಳ ದೊಡ್ಡದಾಗಿ ನುಂಗುವುದಕ್ಕೆ 
ಉಸಿರಾಡುವುದಕ್ಕೆ ಮತ್ತು ಮಾತನಾಡುವುದಕ್ಕೆ ಅಡಚಣೆಯುಂಟಾ 
ಗುವುದು. 


3) ಗಲಗ್ರಂಥಿಗಳ ಉರಿಯೂತದಿಂದ ಹೃದಯ, ಮೂತ್ರ 
ಹಿಂಡ, ಮತ್ತು ಕೀಲುಗಳಿಗೆ ವ್ಯಾಧಿ ತಾಕುವುದು. 


4) ಗಂಟಲು ಮಾರಿರೋಗ (ಡಿಫ್ತೀರಿಯಾ) ಬಂದ ಮೇಲೆ 
ಶಸ್ತ್ರಚಿಕಿತ್ಸೆ ಮಾಡಿ ಮೆಂಡಿಕೆಗಳನ್ನು ತೆಗೆದುಹಾಕುವುದರಿಂದ ಈ 
ಕಾಯಿಲೆಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. 


(ಆ) ಗಂಟಲು ಉರಿ. 

ಮೆಂಡಿಕೆಯಿಂದಲ್ಲದೆ ಇತರ ಕಾರಣಗಳಿಂದಲೂ ಈ 
ಗಂಟಲು ಉರಿ ಬರುತ್ತದೆ. ನೆಗಡಿ ಬಂದಾಗ, ಖಾರವಾದ ಪದಾರ್ಥ 
ಗಳನ್ನು ತಿಂದಾಗ, ಮದ್ಯಸೇವನೆಯಿಂದ, ಬೀಡಿ, ಸಿಗರೇಟು, 
ಚುಟ್ಟಾ ಗಳನ್ನು ಸೇದುವುದರಿಂದ, ಎಲೆ, ಅಡಿಕೆ, ಹೊಗೆಸೊಪ್ಪು, 
ಸುಣ್ಣ ಅವುಗಳನ್ನು ಹೆಚ್ಚಾಗಿ ಉಪಯೋಗಿಸುವುದರಿಂದಲೂ 
ಗಂಟಲು ಉರಿ ಬರುತ್ತದೆ. ಮಾತನಾಡುವುದೇ ದಿನನಿತ್ಯದ ಕಸಬು, 
ಹಾಗೂ ಬಂಡವಾಳವಾಗಿರುವ ಶಿಕ್ಬಕರು, ವಕೀಲರು, ಬೀದಿಗಳಲ್ಲಿ 


ಗಂಟಲಿನ ಕಾಯಿಲೆಗಳು 43 


ಸಾಮಾನುಗಳನ್ನು ಮಾರುವವರೂ, ಸಂಗೀತಗಾರರೂ, ನಾಟಕಕಾ 
ರರೂ, ಸಿನೇಮಾಗಳಲ್ಲಿ ಪಾತ್ರ ವಹಿಸುವವರು ಮುಂತಾದವರಲ್ಲಿ 
ಗಂಟಲು ಉರಿ ಮೇಲಿಂದ ಮೇಲೆ ತಲೆದೋರುತ್ತದೆ. ಈ ಸಂದರ್ಭ 
ಗಳಲ್ಲಿ ತಪ್ಪಿತಸ್ಥ ಕಾರಣಗಳನ್ನು ಹುಡುಕಿ ಅವುಗಳಿಗೆ ತಕ್ಕ ಚಿಕಿತ್ಸೆ 
ಮಾಡುವುದರಿಂದ ಗಂಟಲು ಉರಿಯನ್ನು ತಡೆಗಟ್ಟ ಬಹುದು. ಬೆಚ್ಚ 
ನೆಯ ಉಪ್ಪು ನೀರಿನಿಂದ ದಿನಕ್ಕೆ 4-5 ಬಾರಿ ಬಾಯಿ ಮುಕ್ಕಳಿಸುವು 
ದರಿಂದಲೂ ನೋವಿನ ಉಪಶಮನವಾಗುತ್ತದೆ. ಗಂಟಲು ಕೆರೆತ 
ಹಾಗೂ ಗಂಟಲು ಉರಿ ಪದೇ ಪದೇ ಬರುವವರು ತಜ್ಞ ವೈದ್ಯ 
ರಿಂದ ಚಿಕಿತ್ಸೆ ಪಡೆಯಬೇಕೇ ವಿನಹ ಅಂಗಡಿಗಳಲ್ಲಿ ಸುಲಭವಾಗಿ 
ದೊರೆಯುವ ಚೀಪುವ ಮಾತ್ರೆಗಳನ್ನು (ಲಾಸೆಂಜಸ್‌) ಹೆಚ್ಚಾಗಿ 
ಉಪಯೋಗಿಸಬಾರದು. ಈ ಮೇಲೆ ಹೇಳಿದ ಕಾರಣಗಳಲ್ಲದೆ 
ಎಷಾಣು ಮತ್ತು ಎಷಕ್ರಿಮಿಗಳಿಂದಲೂ ಗಂಟಲು ಉರಿ ಮತ್ತು 
ಉರಿಯೂತ ಬರುತ್ತದೆ. ನಮ್ಮ ದೇಶದಲ್ಲಿ ಮತ್ತು ಈ ಪ್ರಾಂತ 
ದಲ್ಲಿ ಹೆಚ್ಚಾಗಿ ಕಾಣಬರುವ ಉಗ್ರ ತರದ, ಪ್ರಾಣಾಪಾಯವಿರುವ 
ರೋಗವೆಂದರೆ ಗಂಟಲು ಮಾರಿ (ಡಿಫ್ತೀರಿಯಾ). 


(ಇ) ಗಂಟಲು ಮಾರಿ. 

ಈ ರೋಗವು ಮಕ್ಕಳು ಮತ್ತು ಹುಡುಗರಲ್ಲಿ ವಿಶೇಷವಾಗಿ 
ಕಾಣಿಸುತ್ತದೆ. ಈ ಕಾಯಿಲೆಗೆ ಕಾರಣವಾದ ಎಷಕ್ರಿಮಿಗಳು ಕೆಮ್ಮು 
ವಾಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತವೆ. ರೋಗ ತಗುಲಿದ 
ಕೇಲವೇ ಗಂಟೆಗಳಲ್ಲಿ ಗಂಟಲು ನೋವು ಕಾಣಿಸಿಕೊಳ್ಳುತ್ತದೆ. 
ಜ್ವರದ ಕಾವು ಹೆಚ್ಚು ಇರುವುದಿಲ್ಲ. ಆದರೂ ರಕ್ತದಲ್ಲಿ ನಂಜು 


44 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಜಾಸ್ತಿಯಾಗಿ ರೋಗಿ ವಿಪರೀತ ಬಳಲಿದಂತೆ ಕಾಣುತ್ತಾನೆ. ಒಂದೆ 
ರಡು ದಿವಸಗಳಾದ ಮೆಂಡಿಕೆ ಮತ್ತು ಸುತ್ತಲಿನ ಲೋಳ್ಪರೆಗಳಲ್ಲಿ 
ಹಳದಿ ಮತ್ತು ಕೆಂಪು ಮಿಶ್ರಿತ ಪೊರೆ ವ್ಯಾಪಿಸುತ್ತದೆ. ಈ ಪೊರೆ 
ಯನ್ನು ತೆಗೆದಾಗ ರಕ್ತಸ್ರಾವವಾಗುತ್ತದೆ. ಕತ್ತಿನಲ್ಲಿ ಬಾವುಬಂದು 
ಕತ್ತು ದಪ್ಪವಾಗುತ್ತದೆ. ಮತ್ತು ಮುಟ್ಟಿದರೆ ನೋವಾಗುತ್ತದೆ. 
ನಂಜು ಹೃದಯ, ಮೂತ್ರಪಿಂಡ ಮತ್ತು ನರಗಳನ್ನು ಕಾಡಿಸುತ್ತ. 
ನಂಜಿನ ಪರಿಣಾಮವಾಗಿ ರೋಗಿಯು ಸಾವಿಗೆ ತುತ್ತಾಗುತ್ತಾನೆ. 
ಹಳದಿ ಮಿಶ್ರಿತ ಕೆಂಪು ಪೊರೆಯು ಧ್ವನಿಪೆಟ್ಟಿ ಗೆಯನ್ನು ಆಕ್ರಮಿಸಿ 
ದಾಗ ರೋಗಿಗೆ ಉಸಿರಾಡುವುದಕ್ಕೆ ತೊಂದರೆಯಾಗುತ್ತದೆ. ಇಂತಹ 
ಸಮಯದಲ್ಲಿ ಮೊದಲಿನಲ್ಲೇ ಶಸ್ತ್ರಚಿಕಿತ್ಸೆ ಮಾಡಿ., ಶ್ವಾಸನಾಳ 
ತೂತುಮಾಡಿ ಉಸಿರಾಡುವುದಕ್ಕಾಗಿ ತೊಂದರೆಯನ್ನು ತಪ್ಪಿಸಿದರೆ 
ಪ್ರಾಣಭಯ ಇರುವುದಿಲ್ಲ. 


ಈ ರೋಗವನ್ನು ಯಶಸ್ವಿಯಾಗಿ ತಡೆಗಟ್ಟುವುದಕ್ಕೆ ಪ್ರತಿ 
ಮಕ್ಕಳಿಗೂ ತ್ರಿರೋಗ ನಿರೋಧ ಚುಚ್ಚುಮದ್ದನ್ನು (ಟ್ರಿಪಲ್‌ 
ಆ್ಯಂಟಿಜನ್‌) 6-7-8 ನೇ ತಿಂಗಳಲ್ಲಿ ಕೊಡಬೇಕು. ಅನಂತರ 
ಒಂದೂವರೆ ವರ್ಷವಾದಾಗ ಮತ್ತು ಮಗು ಶಾಲೆಗೆ ಸೇರುವಾಗ ಈ 
ಮದ್ದನ್ನು ಹಾಕಿಸಬೇಕು. ಈ ರೋಗವು ಸಮೀಪದ ಮನೆಗಳಲ್ಲಿದೆ 
ಎಂದು ತಿಳಿದ ಕೂಡಲೇ ಮಕ್ಕಳಿಗೆ ಈ ರೋಗನಿರೋಧಕ ಚುಚ್ಚು 
ಮದ್ದನ್ನು ಮುಂಜಾಗ್ರತೆಯಾಗಿ ಹಾಕಿಸಬೇಕು. 


ರೋಗ ತಗುಲಿದ ಅನುಮಾನ ಬಂದಕೂಡಲೇ ತಜ್ಞರಿಂದ 
ಪರೀಕ್ಷೆ ಮಾಡಿಸಬೇಕು. ರೋಗಿಗೆ ಪೂರ್ಣ ವಿಶ್ರಾಂತಿ ಕೊಡಬೇಕು. 


ಗಂಟಲಿನ ಕಾಯಿಲೆಗಳು 45 
ವಿಷಾಣುಗಳನ್ನು ಕೊಲ್ಲುವ ಚುಚ್ಚುಮದ್ದುಗಳನ್ನು ಹೆಚ್ಚಿನ ಪ್ರಮಾ 
ಣದಲ್ಲಿ ಕೊಡಬೇಕು. ಇದಕ್ಕೆ ರೋಗಿಯನ್ನು ಆಸ್ಪತ್ರೆಗೆ ಸೇರಿಸುವು 
ದೊಳ್ಳೆಯದು. ತಜ್ಞವೈದ್ಯ ಮತ್ತು ದಾದಿಯರ ಸೇವೆ ಅಲ್ಲಿ 
ಸಿಗುವುದರಿಂದ ರೋಗ ಉಲ್ಬಣಾವಸ್ಥಗೆ ಹೋಗದಂತೆ ತಡೆಗಟ್ಟಬ 
ಹುದು. ""ಆಲಸ್ಯಂ ಅಮೃತಂ ಎಷಂ'' ಎನ್ನುವ ನಾಣ್ಣುಡಿಯು ಈ 
ಕಾಯಿಲೆಗೆ ಅನ್ವಯಿಸಿದಂತೆ ಇನ್ನಾವ ಕಾಯಿಲೆಗೂ ಅನ್ವಯಿಸುವು 
ದಿಲ್ಲ. ಇಷ್ಟಾದರೂ ನಮ್ಮ ದೇಶದಲ್ಲಿ ಈ ಕಾಯಿಲೆಗೊಳಗಾದ 
ಪ್ರತಿಶತ 30 ರೋಗಿಗಳು ಸಾವನ್ನಪ್ಪುತ್ತಿರುವುದು ದುರ್ದೈವದ 
ಸಂಗತಿ. 
(ಈ) ಧ್ವನಿಪೆಟ್ಟಿಗೆಯ ಕಾಯಿಲೆಗಳು 

ಕಾಯಿಲೆಯ ಲಕ್ಷಣಗಳು : 1) ತಮ್ಮ ಧ್ವನಿಯನ್ನು ತಾವೇ 
ಮೆಚ್ಚಿಕೊಳ್ಳದಿರುವರು ಅತಿವಿರಳ. ಇಂತಹ ಧ್ವನಿಯಲ್ಲಿ ಯಾವ 
ವ್ಯತ್ಯಾಸವಾದರೂ ಕಳವಳ ಪಡುವುದು ಸ್ವಾಭಾವಿಕ. ಧ್ವನಿಪೆಟ್ಟಿ 
ಗೆಯ ಯಾವ ಕಾಯಿಲೆಯೇ ಆಗಲಿ ಧ್ವನಿ ಬದಲಾಯಿಸುವುದು. 
ಗೊಗ್ಗರು ಧ್ವನಿ - ಈ ಬದಲಾವಣೆ ಧ್ವನಿಪೆಟ್ಟಿ ಗೆಯ ಕಾಯಿಲೆಗಳ 
ಪ್ರಪ್ರಥಮ ಹಂತಗಳಲ್ಲೆ ಉಂಟಾಗುವುದು. ಆದರೆ ಎಲ್ಲಾ ಧ್ವನಿ 
ಬದಲಾವಣೆಗಳು ಧ್ವನಿಕುಹರದ ಕಾಯಿಲೆಯಿಂದ ಬರುವುದಿಲ್ಲ. 
ಉದಾ:- ತೊದಲು, ನಾಲಿಗೆಯು ತೊಡಕಾಗುವುದು, ಗಂಟಲಿನಲ್ಲಿ 
ದುರ್ಮಾಂಸ ಬೆಳೆಯುವುದು, ಮೂಗಿನಲ್ಲಿ ಮಾತುಬಹುದು. 
ಅಥವಾ ಮಿದುಳಿನಲ್ಲಿ ರಕ್ತಹುಪ್ಪುಗಟ್ಟಿ ಪಾರ್ಶ್ವವಾಯು ಬರು 
ವುದು. ಮಾತಿನ ಅಚ್ಚು ಅವಯವ (Moulds of speech) ಗಳ 


46 ಕಿವ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ತೊಂದರೆಯಿಂದ ಆಗುತ್ತದೆ. ಆದ್ದರಿಂದ ಧ್ವನಿ ಬದಲಾವಣೆಯಾ 
ದಾಗ ಅದು ವಾರಕ್ಕಿಂತ ಜಾಸ್ತಿ ಪಟ್ಟು ಓಡಿದರೆ, ತಜ್ಞರಿಂದ ಪರೀಕ್ಷೆ 
ಮಾಡಿಸಿಕೊಳ್ಳುವುದು ಕ್ಷೇಮಕರ 2) ಸುಂಯ್ಲುಡುವ ಮುಖ್ಯ. 
ಲಕ್ಷಣ.” 'ಉಸಿರು ತೆಗೆದುಕೊಳ್ಳು ವಾಗ ಸುಂಯ್ಭು ಡುವುದು ಜಾಸ್ತಿ. 

1) ನುಂಗುವಾಗ ತಡೆಯಾಗುವುದು, ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಳ್ಳು 
ವುದು, ತೆರೆದುಕೊಂಡು ಹೋದಂತೆ ಆಗುವುದು, ಸ ನುಂಗು 
ವಾಗ ನೋವಾಗುವುದು- ಇವು ಕೂಡ ಧ್ವನಿಪೆಟ್ಟಿಗೆಯ ಕಾಯಿ 
ಲೆಯ ಲಕ್ಷಣಗಳು. 4) ಧ್ವನಿ-ಪೆಟ್ಟಿ ಗೆಯ ಜೊತೆ ಶ್ವಾಸನಾಳಗಳಿಗೂ 
ಕಾಯಿಲೆಯಾದಾಗ ಒಣಕೆಮ್ಮಲು, ಕಫ ಸಖನ: ಮತ್ತು 
ಕಫದಲ್ಲಿ ರಕ್ತ ಬರುವುದು ತೋರುತ್ತದೆ. 1 


ಧ್ವನಿ ಪೆಟ್ಟಿಗೆಯ ಉರಿಯೂತ : ನೆಗಡಿಯಾದಾಗ ಧ್ವನಿ 
ಭಾರಪಸಿವಹ್‌ ಸರ್ವೇಸಾಮಾನ್ಯ. 'ಇದು ಧ್ವನಿ ಪೆಟ್ಟಿ ಗೆಯ 
ಲೋಳ್ಪರೆಯ ಉರಿಯೂತದಿಂದ ಉಂಟಾಗುತ್ತ ದೆ. ಇಂತಹ ಸಂದ 
ರ್ಭಗಳಲ್ಲಿ ಹೆಚ್ಚಾಗಿ ಮಾತನಾಡುವುದು, ಮದ್ಯಸೇವನೆ ಮಾಡು 
ವುದು, ತಂಬಾಕು, ಸಿಗರೇಟು ವಗೈರೆ ಸೇದುವುದು- ಇವುಗಳಿಂದ 
ಉರಿಯೂತ ತೀವ್ರತರವಾಗುತ್ತದೆ. ಮಾತನಾಡಲು ಆಗದೆ ಮಾತೇ 
ಕ್ಷೀಣವಾಗುತ್ತದೆ ಮತ್ತು ಮಾತನಾಡುವಾಗ ನೋವು ಆಗುತ್ತದೆ. 
ಧ್ವನಿಪೆಟ್ಟಿಗೆಗೆ ಪೂರ್ತಿ ವಿಶ್ರಾಂತಿ ಕೊಡುವುದೇ ಇದಕ್ಕೆ ಚಿಕಿತ್ಸೆ. 
ಅಂದರೆ' ರೋಗಿಯು ಮಾತನ್ನೇ ಆಡಬಾರದು. ನಿರ್ವಾಹವಿಲ್ಲ 
ದಾಗ ಪಿಸುಮಾತಿನಲ್ಲಿ ಆಡಬೇಕು. ನೆಗಡಿಗೆ ಮಾಡುವ ಚಿಕಿತ್ಸೆ 
ಯನ್ನೇ ಮಾಡಬೇಕು. ಹೀಗೆ ಮಾಡಿದಲ್ಲಿ ಉರಿಯೂತ ಸಂಪೂರ್ಣ 


ಗಂಟಲಿನ ಕಾಯಿಲೆಗಳು 47 


ವಾಗಿ ಕಮ್ಮಿಯಾಗುತ್ತದೆ. ಧ್ವನಿಯು ಮೊದಲಿನ ಸ್ಥಿತಿಗೆ 4-5 
ದಿನಗಳಲ್ಲಿ ಬರುತ್ತದೆ. ಇಲ್ಲದಿದ್ದರೆ ಕೆಲವು ಸಾರೆ ಬದಲಾದ 
ಧ್ವನಿಯ ನಿಂತುಹೋಗುತ್ತದೆ. 


_ ಚಿಕ್ಕಮಕ್ಕಳಲ್ಲಿ ಈ. ಉರಿಯೂತದಿಂದ. ಲೋಳ್ಳರೆಯ್ದು. 
ಉಬ್ಬಿ "ಉಸಿರಾಟಕ್ಕೆ 'ತೊಕೆದರೆಯಾಗಬಹುದು . (ಸುಂಯ್ಗುಡು 
ವುದು). ಅಂತಹ ಸ್ಥಿತಿಯಲ್ಲಿ ಹೆಚ್ಚು ಜಾಗರೂಕತೆ, ಅವಶ್ಯ 
ಉಸಿರಾಟಕ್ಕೆ ತೊಂದರೆ ಜಾಸ್ತಿ ಯಾಗದಂತೆ ಸೂಜಿಮದ್ದು ಗಳನ್ನು 
ಕೊಡೆಟೀಕು: ಉಪಶಮನ ಔಷಧಿಗಳನ್ನು ಸೇವಿಸಬೇಕು. ಅಲ್ಲಿಗೂ 
ಉಸಿರಾಟದ ತೊಂದರೆಯಿದ್ದರೆ ಶ್ವಾಸನಾಳದಲ್ಲಿ ತಾತ್ಕಾ ಲಿಕ' ಶಸ್ತ್ರ ಚೆ 
ಕಿತ್ಲೆ ಮಾಡಬೇಕಾಗುವುದು.” ಲ ಟ್‌ 


ಧ್ವನಿಪೆ ಟ್ರಿ ಗೆಯ ಕ್ಷಯರೋಗ ನಮ್ಮಲ್ಲಿ ೬ ಬಹಳವಾಗಿ ಇದೆ... 
ಕೆಲವು ಸಾರಿ ಪುಪ್ಪುಸರೂಗದ ಲಕ್ಷಣಗಳಿಗಿಂತ ಧ್ವನಿ ಪೆಟ್ಟಿ ಗೆಯ 
ರೋಗದ ಲಕ್ಷ ಣಗಳು'ಮೊದಲು ಕಾಣಿಸಿಕೊಳ್ಳಬಹುದು: ಇವರು 
ಊಟಮಾಡುವಾಗ ವಿಪರೀತ ನೋವಿನಿಂದ ಬಳಲುತ್ತಾರೆ. ಹಾಗೂ 
ಗಂಟಲು` ಉರಿ ಎಂದು ಹೇಳುತ್ತಾರೆ. ಧ್ವನಿಪೆಟ್ಟಿಗೆಯ ಮೃದ್ವಸ್ಥಿ 
ಗಳು: ಅರ್ಧಂಬರ್ಧ ನಾಶವಾಗಿ ಲೋಳ್ಪರೆಯಲ್ಲಿ ಸಣ್ಣ' ಸಣ್ಣ 
ಹುಣ್ಣುಗಳು ಇರುತ್ತವೆ. ಕೃಯರೋಗ ನಿವಾರಕ ಸೂಜಿ ಮದ್ದುಗಳ 
ಜೊತೆಗೆ- ನೋವನ್ನು ಕಡಿಮೆ. ಮಾಡುವದಕ್ಕೆ ಸ್ಥಳೀಯವಾಗಿ ಅರಿವ 
ಳಿಕೆ ಔಷಧಗಳನ್ನು ಕೊಡಬೇಕು: ಇಂಥವರು ಸುಮಾರು 6 ತಿಂಗಳ 
ಕಾಲ ಹುಣ್ಣು ಪೂರ್ತಿ ಮಾಯುವ ತನಕ ಮಾತನಾಡಬಾರದು: 
ಧ್ವನಿಯನ್ನೇ ವೃತ್ತಿಯನ್ನಾಗಿಟ್ಟುಕೊಂಡಿರುವ ಮೇಷ್ಟರುಗಳು, 


48 ಕಿವ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಸಂಗೀತಗಾರರು, ವಕೀಲರು ಮತ್ತು ಮಾರಾಟಗಾರರು (ದಾರಿ) 
ಇವರುಗಳಲ್ಲಿ ಧ್ವನಿಪೆಟ್ಟಿಗೆಯ ಉರಿಯೂತ ಬೇರೂರಿಬಿಡುತ್ತದೆ. 
ಸಂಗೀತಗಾರರಿಗಂತೂ ಇದೊಂದು ಶಾಪವಾಗಿ ಪರಿಣಮಿಸುತ್ತದೆ. 
ಇದರಲ್ಲಿ ಧ್ವನಿ ತಂತಿಗಳಲ್ಲಿ ಕಾಯಿಗಳು ಬೆಳೆಯುತ್ತದೆ. ಇವುಗ 
ಳನ್ನು ಬಹಳ ಜಾಗರೂಕತೆಯಿಂದ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯ | 
ಬೇಕು. ಉರಿಯೂತವನ್ನು ಹೆಚ್ಚು ಮಾಡುವ ಖಾದ್ಯ ಪದಾರ್ಥ 

ಗಳು, ಸಿಗರೇಟು ವಗೈರೆ ಸೇದುವುದು ಇವುಗಳನ್ನು ವರ್ಜಿಸಬೇಕು. 


ಸುಂಯ್ಗುಡುವ ಉಸಿರಾಟ (ಕರ್ಕಶ ಉಸಿರಾಟ, ಕೀರ್ಲುಡುವ 
ಉಸಿರಾಟ): ಇದು ನಾನಾ ಕಾರಣಗಳಿಂದ ಬರುತ್ತದೆ. ಮತ್ತು 
ಕೆಲವು ವೇಳೆ ಬಹಳ ಗಾಬರಿಪಡಿಸುವಂತಾಗಿದ್ದು, ಕೆಲವು ವೇಳೆ 
ಸಮಯಕ್ಕೆ ಸರಿಯಾದ ಚಿಕಿತ್ಸೆ ದೊರೆಯದಿದ್ದರೆ ಪ್ರಾಣಾಪಾಯವೂ 
ಉಂಟಾಗುತ್ತದೆ. 

ಚಿಕ್ಕಮಕ್ಕಳಲ್ಲಿ ದನಿನಾಳ ಸೆಟೆತ, ದನಿನಾಳದಲ್ಲಿ ಪದರಎರು 
ವುದು ಅಥವಾ ಕಾಯಿಗಳು ಬೆಳೆದುಕೊಂಡಿರುವುದು ಮತ್ತು ಸೆಟೆ 
ಬೇನೆಗಳಿಂದ ಶ್ವಾಸನಾಳಗಳಿಗೆ ಅಡಚಣೆಯುಂಟಾಗಿ ಸುಂಯ್ಗು 
ಡುವ ಉಸಿರಾಟ ಉಂಟಾಗುತ್ತದೆ. ತಜ್ಞರಿಂದ ಪರೀಕ್ಷೆ ಮಾಡಿಸಿ 
ನಿವಾರಣೋಪಾಯ ಕಂಡುಹಿಡಿಯಬೇಕು. 


| ಧ್ವನಿಪೆಟ್ಟಿಗೆಯ ತೀವ್ರತರ ಉರಿಯೂತ, ಗಂಟಲುಮಾರಿ 
| 

ಮತ್ತು ಲಕ್ವದಿಂದಲೂ ಇದ್ದಕ್ಕಿದ್ದ ಹಾಗೆ ಕರ್ಕಶ ಉಸಿರಾಟ 
ಬರಬಹುದು. 


ಗಂಟಲಿನ ಕಾಯಿಲೆಗಳು 49 


ಅನ್ಯ ಪದಾರ್ಥಗಳು ಗಂಟಲಿನಲ್ಲಾಗಲೀ, ಅನ್ನನಾಳದಲ್ಲಾ 
ಗಲಿ ಅಥವಾ ದನಿನಾಳದಲ್ಲಾಗಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ಪೂ 
ರೀತಿ ದನಿನಾಳದಲ್ಲಿ ಸಿಕ್ಕಿಕೊಂಡಾಗ ಸುಂಮ್ಗುಜುತೆ ಉಸಿರಾಟ 
ಶುರುವಾಗಿ ತೀವ್ರ ಪ್ರಾಣಾಪಾಯ ಬ ಬ್ಯ ವದು ಜ್‌ 
ಮಾತನಾಡಬೇಡ ಎಂದು ಹೇಳುತ್ತ ದ್ದರು. ದೊಡ್ಡವರಲ್ಲಿ "ಈ ರೀತಿ 
ಉಸಿರಾಟದ ' ತೊಂದರೆಗೆ ಲಮ ವಾದೆ ' ಕಾರಣವೆಂದರೆ 
ಕ್ಯಾನ್ಸರ್‌. ಹ 


ಸುಂಯ್ಗುಡುವ ಉಸಿರಾಟದ, ಜೊತೆಗೆ Re ಉಸಿರು 
ತೆಗೆದುಕೊಳ್ಳು ವಗ ಬಳ್ಪ... ಕಷ್ಟ ಪಡುತ್ತಾ ನೆ. 'ಎದೆ.. ಎಲುಬಿನ 
ಸ್ನಾಯುಗಳು ಒಳಕ್ಕೆ ೈ ಎಳಿದುಕ್ಕೊಂಡಿನುತ್ತವೆ. ನಾಲಿಗೆ ಉಗುರುಗಳು 
ನೀಲಿಯಾಗಲೂಬಹುದು. ಹೀಗಿರುವ್ಯಲಕ್ಷ ಣಗಳು ಕಂಡುಬಂದಾಗ 
ಶ್ವಾಸನಾಳದಲ್ಲಿ ತುರ್ತುಚಿಕಿತ್ಸೆ “ಮಾಡಿ. ಉಸಿರಾಟವನ್ನು ಸರಿಪ ಡಿಸ 
ಬೇಕು. 


| ಅಧ್ಯಾಯ - 5 
ಕೆವಿ, ಮೂಗು, ಗಂಟಲಿನ ಕ್ಯಾನ್ಸ ರ್‌ 
ರೋಗದ ಮುಖ್ಯ ಲಕ್ಷ ಣಗಳು. 


ದೇಹದ ಇತರ ಭಾಗಗಳಲ್ಲಿ ಬರುವ ಹಾಗೆ ಕಿವಿ, ಮೂಗು, 
ಗಂಟಲಿನ ಕ್ಯಾನ್ಸರ್‌ (ಏಡಿಹುಣ್ಣು, ಅರ್ಬುದ) ಕೂಡ ಸಾಮಾನ್ಯ 
ವಾಗಿ 40 ವರ್ಷ ಮೇಲ್ಪಟ್ಟವರಿಗೆ ಬರುತ್ತದೆ. ಕೆ.ಎಂ.ಸಿ. ಆಸ್ಪತ್ರೆಗೆ 
ಬರುವ ಕ್ಯಾನ್ಸರ್‌ಗಳಲ್ಲಿ ಪ್ರತಿಶತ 20 ಕಿವಿ, ಮೂಗು, ಗಂಟಲಿಗೆ 
ಸಂಬಂಧಿಸಿದ್ದು. ಇವುಗಳಲ್ಲಿ ಗಂಟಲಿನ, ಮೂಗು ಮತ್ತು ಮೂಗು 
ಕುಹರಗಳ ಕ್ಯಾನ್ಸರ್‌ ಕಿವಿಯ ಕ್ಯಾನ್ಸರ್‌ಗಿಂತ ಹೆಚ್ಚಿರುತ್ತದೆ. ಹೆಚ್ಚಾಗಿ 
ಬೀಡಿ ಕಾಯವು ಬೀಡಿ ಹ್‌ ತುದಿಯನ್ನು ಬಾಯಲ್ಲಿ 
ಇಟ್ಟುಕೊಳ್ಳುವುದು, ಹೊಗೆಸೊಪ್ಪು" ಯುವುದು ಮತ್ತು 
ಯಾವಾಗಲೂ ಅಡಿಕೆ ಜಗಿಯುವುದು - ಇವುಗಳು ಗಂಟಲಿನ 
ಕ್ಯಾನ್ಸರ್‌ಗೆ ಕಾರಣಗಳೆಂದು ಊಹಿಸಲಾಗಿದೆ. 


ಪ್ರಥಮ ಹಂತಗಳಲ್ಲಿ ಕ್ಯಾನ್ಸರ್‌ನ್ನು ಕಂಡುಹಿಡಿದರೆ ಆ 
ಭಾಗವನ್ನು ಶಸ್ತ್ರ ಚಿಕಿತ್ಸೆ ಯಿಂದಾಗಲೀ, ಕ್ಷ- ಕಿರಣಗಳಿಂದಾಗಲೀ 
ಯಶಸ್ವಿಯಾಗಿ ಗುಣಪಡಿಸಬಹುದು. ಉಲ್ಬಣಾವಸ್ಥೆಗೆ ಬಂದ 
ಮೇಲೆ ಈ ಎರಡು ಚಿಕಿತ್ಸೆಗಳೂ ಪ್ರಯೋಜನಕಾರಿಯಾಗುವದಿಲ್ಲ. 
ರೋಗಿಯು ಇರುವಷ್ಟು ದಿನ (8-10 ತಿಂಗಳಿಂದ 1-2 ವರ್ಷಗಳವ 
ರೆಗೆ) ವಿಪರೀತ ಬಾಧೆಯನ್ನು ಅನುಭವಿಸಬೇಕಾಗುತ್ತದೆ. ಆದ್ದ 


ಕಿವಿ, ಮೂಗು, ಗಂಟಲಿನ ಕ್ಯಾನ್ಸ ರ್‌ ರೋಗದ ಮುಖ್ಯ ಲಕ್ಷ ಣಗಳು. 51 


ರಿಂದ ಅನುಮಾನಾಸಾವಸ್ಥೆ ಯಲ್ಲಿ ರುವಾಗಲೇ ತಜ್ಞರಿಂದ ಪರೀಕ್ಷೆ 
ಮಾಡಿಸಿಕೊಳ್ಳಬೇಕು. 


ಕಿವಿಯ ಕಾನ್ಸರ್‌ನ ಲಕ್ಷಣಗಳು 

ವರ್ಷಾನುಗಟ್ಟಲೇ ಸೋರುತ್ತಿರುವ ಕಿವಿಯಲ್ಲಿ ಕ್ರಮೇಣ 
ರಕ್ತಸ್ರಾವವಾಗುವುದು. ಕಿವಿಯಲ್ಲಿ, ಕಿವಿಯ ಹಿಂದೆ ಬಾವು ಬರು 
ವುದು, ಕಿವಿಯೊಳಗೆ ಮಂದವಾದ ನೋವು ಬರುವುದು, ಮತ್ತು 
ಸೋರುತ್ತಿರುವ ಕಿವಿಯ ಭಾಗದ ಮುಖದ ಸ್ನಾಯುಗಳಿಗೆ ಲಕ್ವ 
ಹೊಡೆಯುವುದು. ಈ ರೀತಿಯ ಚಿಹ್ನೆಗಳು ಕಾಣಿಸಿಕೊಂಡಾಗ 
ಕೂಡಲೇ ತಜ್ಞರಿಂದ ಪರೀಕ್ಷೆ ಮಾಡಿಸಬೇಕು. ಪ್ರಥಮ ಹಂತಗ 
ಳಲ್ಲಿ ಶಸ್ತ್ರ ಚಿಕಿತ್ಸೆ ಮಾಡಬಹುದು (ಚಿತ್ರ 3 ಮತ್ತು 4.) 


ಮೂಗಿನ ಕಾನ್ಸರ್‌ನ ಲಕ್ಷಣಗಳು 
ವಯಸ್ಸಾದವರಲ್ಲಿ ಅಂದರೆ 40 ವರ್ಷ ಮೇಲ್ಪಟ್ಟವರಲ್ಲಿ 


1) ಮೂಗಿನಲ್ಲಿ ತಾನೇತಾನಾಗಿ ರಕ್ತಸ್ರಾವವಾಗುವುದು, 
ಅದರಲ್ಲೂ ಒಂದೇ ಹೊಳ್ಳೆಯಿಂದ ಸೋರುವುದು. 


2) ಮೂಗಿನಲ್ಲಿ ಬಾವು ಬಂದು ಉಸಿರಾಡಿಸುವುದಕ್ಕೆ 
ತೊಂದರೆಯಾಗುವುದು ಹಾಗೂ ಈ "ತೊಂದರೆಯು ಕ್ರಮೇಣ 
ಹೆಚ್ಚುತ್ತಾ ಹೋಗುವುದು. 


) ಮುಖದಲ್ಲಿ 
H CE 
ಡೌ ೪0೦ ‘326, V Main, | Block ಷ್ಠ 


೦18714೧088 


115 S30 887081019-560034 ಹ್ಮ್‌ 


| ~~ 


52 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


4) ಮುಖದ ಮೇಲೆ ಬಾವು ಬರುವುದು. 
$) ಕಣ್ಣುಗಳು ಸಣ್ಣದಾಗುವುದು. 
6) ಹಲ್ಲುಗಳು ಸಡಿಲವಾಗಿ ಬೀಳುವುದು. 
ಈ ಮೇಲೆ ಹೇಳಿದೆ ಸೂಚನೆಗಳು ಕಠಡೆಕೊಡಲೇ ತಜ್ಞರಿಂದ 
ಪರಕ್ಷಿ' ಮಾಡಿಸುವುದು "ಒಳ್ಳೆ ಯದು. ಏಕಂದರೆ ಕಾಯಿಲೆ ಪ್ರ 
"ಥಮ ಹಂತದಲ್ಲಿ ಟ್ಟೆ ಶಸ್ತ್ರ ಚಿಕಿತ್ಸೆ ಯಾಗಲೀ; ಡವ. 
ಸಹಾಯಕವಾಗಬಲ್ಲವು. ಆ ಹಂತವನ್ನು ಚ್‌ ೌ 
ರೆಗೊಳಗಾಗಬೇಕಾಗುತ್ತದೆ: “ಅತಿ ದುಬಾರಿಯಾಜನ ಮಾಡಿಸಲೇ 
ಬೇಕು" ja LE ಜ್‌ 


| ಗಂಟಲಿನ 'ಕಾನ್ನ ರ್‌ನ ಲಕ್ಷ ಣಗಳು. ಜ್ಞ 

"ಗಂಟಲಿನ ಕ್ಯಾನ್ಸರ್‌ನ "ಚಿಹ್ನೆ ಗಳು ಬಹಳ ದಿನೆಗಳವರೆಗೆ 
ಗೌಪ್ಯವಾಗಿರುತ್ತವೆ. ಕುತ್ತಿಗೆಯಲ್ಲಿ. ಇನಾವುು ಬಂದರೂ ಕೂಡ 
ಗಂಟಲಿನ ಒಳಗೆ ಕೆಲವು ಸಮಯ ಏನೂ ತೊಂದರೆಯಿರುವುದಿಲ್ಲ. 
ಈ ಕೆಳಗೆ ತಿಳಿಸಿದ ಕೆಲವು ಲಕ್ಷ ಣಗಳು ಅನುಮಾನಕ್ಕೆ ಅವಕಾಶ 
ಮಾಡಿಕೊಡುತ್ತವೆ... 'ಆಗ' ಕೂಡರ್ರಿ ಕ 3 ತೋರಿಸುವುದು 
ಸ ಉಪಾಯ. ಸ್ಯ. 


ಜ| ಗಂಟಲಿನಲ್ಲಿ ಒಂದೇ ಸಮನಾಗಿ! ಒಂದೇ ಜಾಗದಲ್ಲಿ 
ಇತತ: ಉಂಟವುರು?' ನ ಇಗ ಉಂ | 
2) ಊಟ ಮಾಡುವಾಗ ಖಾ ಸರಿ 


ಮೂಗಿನ ಕಾಯಿಲೆಗಳು 53 


3) ಏನೋ ಒಂದು ಅನ್ಯ ಪದಾರ್ಥ ಗಂಟಲಿನಲ್ಲಿ ಇರು 
ವಂತೆ ಭಾಸವಾಗುವುದು. 


4) ಕ್ಯಾಕರಿಸಿ ಉಗುಳಿದಾಗ ರಕ್ತ ಬೀಳುವುದು. 

5) ಧ್ವನಿ ಬದಲಾವಣೆಯಾಗುವುದು. 

6) ಕತ್ತಿನಲ್ಲಿ ಬಾವು ಬರುವುದು. 

7) ಕಾರಣವಿಲ್ಲದೇ ಕಿವಿಯಲ್ಲಿ ನೋವು ಬರುವುದು. 

ಕಾಯಿಲೆ ಉಲ್ಬಣಾವಸ್ಥೆಗೆ ಹೋದಾಗ ಈ ಕೆಳಗಿನ ಲಕ್ಷಣ 
ಗಳು ಕಾಣಿಸಿಕೊಳ್ಳುವುವು: 

1) ಗಂಟಲಿನಲ್ಲಿ ತುಂಬಾ ನೋವು. 

2) ಉಸಿರಾಡಿಸುವುದಕ್ಕೆ ತೊಂದರೆ ಆಗಿ ಕರ್ಕಶ ಉಸಿರಾಟ 
ಶುರುವಾಗುವುದು. 

3) ಉಗುಳು ನುಂಗುವುದಕ್ಕೆ ತೊಂದರೆ ಆಗುವುದು. 


4) ಕುತ್ತಿಗೆಯಲ್ಲಿನ ಬಾವು ಒಡೆದು ರಕ್ತ ಮತ್ತು ಕೀವು 
ಸೋರುವುದು. 

ಅನುಮಾನ ಬಂದಾಗ ಜಾಗರೂಕತೆಯಿಂದ ತಜ್ಞರ ಬಳಿ 
ಪರೀಕ್ಷೆ ಮಾಡಿಸಿ ಕ್ಯಾನ್ಸರ್‌ ಕಾಯಿಲೆ ಇದೆಯೇ ಇಲ್ಲವೇ ಎನ್ನುವು 
ದನ್ನು ನಿಷ್ಕರ್ಷಿಸಬೇಕು. ಈ ಮೊದಲೇ ಸೂಚಿಸಿದಂತೆ ಗಂಟಲಿನ 
ಭಾಗದ ಕ್ಯಾನ್ಸರನ್ನು ಅದರಲ್ಲೂ ಧ್ವನಿಪೆಟ್ಟಿಗೆಯ ಕ್ಯಾನ್ಸರನ್ನು 


54 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಪ್ರಥಮ ಹಂತದಲ್ಲಿಯೇ ಗುರುತಿಸಿ ತಜ್ಞ ವೈದ್ಯರಿಂದ ಕ್ಚ-ಕಿರಣಗ 
ಳಿಂದಾಗಲೀ, ಶಸ್ತ್ರಚಿಕಿತ್ಸೆಯಿಂದಾಗಲೀ ಚಿಕಿತ್ಸೆ ಮಾಡಿಸಿದರೆ ಈ 
ರೋಗವನ್ನು ಸಂಪೂರ್ಣ ಗುಣಪಡಿಸಬಹುದು (ಚಿತ್ರ 6-7). 
ಸಕಾಲದಲ್ಲಿ ಚಿಕಿತ್ಸೆ ಮಾಡದಿದ್ದರೆ ಅಥವಾ ಆಲಸ್ಯವಾದರೆ 
ರೋಗಿಯು 8-10 ತಿಂಗಳಲ್ಲಿ ಸಾವನ್ನಪ್ಪುವುದು ಖಂಡಿತ. ಈ 
ಅವಧಿಯಲ್ಲಿ ಕೂಡ ಆ ರೋಗಿ ವಿಪರೀತ ನೋವಿನಿಂದ ನರಳು 
ತ್ತಾನೆ. 


ಅಧ್ಯಾಯ 
ಕಿವಿ ಮೂಗು, ಗಂಟಲಿನಲ್ಲಿ ಅನ್ಯ 
ಪದಾರ್ಥಗಳು 


ಕಿವ, ಮೂಗು, ಗಂಟಲಿನಲ್ಲಿ ಅನ್ಯ ಪದಾರ್ಥಗಳನ್ನು 
ಹಾಕಿಕೊಳ್ಳುವುದು ಸರ್ವೇಸಾಮಾನ್ಯ. ಜ್ರದರಲ್ಲೂ ಚಿಕ್ಕ ಮಕ್ಕಳು 
ಮತ್ತು ಹುಡುಗರು ಇದನ್ನು ಎಪರೀತವಾಗಿ ಮಾಡುತ್ತಾ ಕ ದೊಡ್ಡ 
ವರೂ ಕೂಡ ಕೆಲವೊಮ್ಮೆ ಈ ಬಗೆಯ ಅಜಾಗರೂಕತೆಗೆ ಸಿಲುಕು 
ತಾರೆ. 


ಕಿವಿಯಲ್ಲಿ ಸೇರಿದ ಅನ್ಯ ಪದಾರ್ಥಗಳು : ಸಾಮಾನ್ಯವಾಗಿ 
ಮಕ್ಕಳು ನಿದ್ರಿ ಸುವಾಗ ಜಿರಳೆ, ಜೊಂಡಿಗ, ಸಾವಿರಕಾಲು ಈ 
ತರಹದ ಕೀಟಗಳು ಕಿವಿಯಲ್ಲಿ ಹೋಗುತ್ತವೆ. ಆ ರೀತಿಯಾದಾಗ 
ಕಿವಿಯಲ್ಲಿ ಕಿರಿಕಿರಿ ಮತ್ತು ವಿಚಿತ್ರವಾದ ವೇದನೆಯುಂಟಾಗುತ್ತ ದೆ. 
ಇದು ಒಂದು ತುರ್ತು ಪರಿಸ್ಥಿತಿ. ಉಪ್ಪು ನೀರನ್ನಾಗಲೀ, ಎಣ್ಣೆಯ 
ನ್ನಾಗಲೀ ಹಾಕಿದರೆ ಕೀಟಗಳು ಸತ್ತು ಹೋಗುತ್ತವೆ. ಹಾಗೆ 
ಮಾಡದೇ ನೇರವಾಗಿ ಈ ಕೀಟಗಳನ್ನು ಚಿಮಟದಿಂದ ಹಿಡಿಯುವ 
ಪ್ರಯತ್ನ ಮಾಡಬಾರದು. ಹೀಗೆ ಒಳಸೇರಿದ ಅನ್ಯ ಪದಾರ್ಥಗಳಿಗಿಂ 
ತಲೂ, ಸರಿಯಾದ ಉಪಕರಣಗಳಿಲ್ಲದೆ ಆ 'ಪದಾರ್ಥಗಳನ್ನು 
ತೆಗೆಯುವುದರಿಂದ ಅನಾಹುತಗಳು ಜಾಸ್ತಿ ಯಾಗುತ್ತವೆ. 


56 ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


ಯಾಗುತ್ತವೆ. ದೊಡ್ಡವರು ಕಿವಿಯನ್ನು ಕಡ್ಡಿ ಮತ್ತಿತರ ಪದಾರ್ಥಗ 
ಳಿಂದ ಕೆರೆದುಕೊಳ್ಳುತ್ತಾ ರೆ. ಇಂತಹ ಸಮಯದಲ್ಲಿ ಕಡ್ಡಿ ಮುರಿದು 
ಕಿವಿಯೊಳಗೆ ಉಳಿದುಕೊಳ್ಳುತ್ತದೆ. ಆಗ ಆ ಪದಾರ್ಥಗಳನ್ನು 
ತಾವೇ ತೆಗೆಯುವುದಕ್ಕೆ ಪ್ರಯತ್ನ ಮಾಡದೆ ವೆ ೈದ್ಯರಿಂದ ತೆಗೆಯಿಸಿ 
ಕೊಳ್ಳುವುದೊಳ್ಳೆಯದು. ಬಹಳಷ್ಟು ಪದಾರ್ಥಗಳನ್ನು ಹಿಚಕಾರಿ 
ಹೊಡೆಯುವುದರಿಂದ ತೆಗೆಯಬಹುದು. ಚಿಕ್ಕ ಮಕ್ಕಳನ್ನು ಹಿಡಿದು 
ಕೊಳ್ಳುವುದಕ್ಕೆ ಆಗದಿದ್ದರೆ ಅರಿವು ತಪ್ಪಿಸಿ ಇಂತಹ ಪದಾರ್ಥಗ 
ಳನ್ನು ಹೊರ ತೆಗೆಯಬೇಕು (ಚಿತ್ರ -8.) 


ಮೂಗಿನಲ್ಲಿ ಸಿಕ್ಕಿಕೊಂಡ ಅನ್ಯ ಪದಾರ್ಥಗಳು 

ಮೂಗಿನಲ್ಲಿ ಹುಡುಗರು ಹುಣಸೀ, ಶೇಂಗಾ ಇತ್ಯಾದಿ 
ಬೀಜಗಳನ್ನು, ಮಣಿ, ಮುತ್ತು, ಪೆನ್ಸಿಲ್‌ ಚೂರು ಇವುಗಳನ್ನು 
ಹಾಕಿಕೊಳ್ಳುತ್ತಾರೆ. ಹೆದರಿಕೆಯಿಂದ ದೊಡ್ಡವರಿಗೆ ತಿಳಿಸದೇ ಕೆಲವು 
ವೇಳೆ ಹೀಗೆ ಸಿಕ್ಕಿಹಾಕಿಕೊಂಡ ಪದಾರ್ಥ ಒಳಗೇ ಉಳಿದು ಸೋರು 
ವುದಕ್ಕೆ ಪ್ರಾರಂಭವಾಗುತ್ತದೆ. ಈ ಪದಾರ್ಥಗಳನ್ನು ತೆಗೆಯುವುದು 
ಸುಲಭವೆನಿಸಿದರೂ ಸರಿಯಾದ ಉಪಕರಣಗಳಿಲ್ಲದೇ ತೆಗೆದರೆ 
ರಕ್ತಸ್ರಾವ ಮತ್ತಿತರ ಅನಾಹುತಗಳಾಗುತ್ತವೆ. ಕೆಲವೊಮ್ಮೆ ಚಿಕ್ಕವರಿ 
ದ್ದಾಗ ಮೂಗಿನಲ್ಲಿ ಹಾಕಿಕೊಂಡ ಅನ್ಯ ಪದಾರ್ಥಗಳನ್ನು ಹೊರತೆ 
ಗೆಯದೇ ಮರೆತಾಗ ಈ ಪದಾರ್ಥಗಳ ಸುತ್ತ ಕ್ಯಾಲ್ಸಿಯಂ ಮತ್ತಿತರ 
ಲವಣಗಳು ಸೇರಿ ಮೂಗಿನಲ್ಲಿ ಕಲ್ಲಾಗುತ್ತದೆ (Rhinolith). 
ಇದನ್ನು ಶಸ್ತ್ರ ಚಿಕಿತ್ಸೆಯಿಂದ ತೆಗೆಯಬೇಕಾಗುತ್ತದೆ. 


ಕಿವಿ, ಮೂಗು, ಗಂಟಲಿನಲ್ಲಿ ಅನ್ಯ ಪದಾರ್ಥಗಳು 57 


ಗಂಟಲಿನಲ್ಲಿ ಅಡ್ಡಬಿದ್ದ ಅನ್ಯಪದಾರ್ಥಗಳು 

ಗಂಟಲಿನಲ್ಲಿ ಅನ್ಯಪದಾರ್ಥಗಳು ಸಿಕ್ಕಿಕೊಳ್ಳುವುದು ಸರ್ವ 
ವಿದಿತ. ಅವಸರದಲ್ಲಿ ಊಟಮಾಡುವುದು, ಊಟಮಾಡುವಾಗ 
ಜೋರಾಗಿ ನಗುವುದು, ಕೇಕೇ ಹಾಕುವುದರಿಂದ ಈ ಪದಾರ್ಥಗಳು 
ಗಂಟಲಿನಲ್ಲಿ ಸಿಕ್ಕಿಕೊಳ್ಳುತ್ತವೆ. ಇವುಗಳಲ್ಲಿ ಮುಖ್ಯವೆಂದರೆ 
ಮೀನಿನ ಮೂಳೆ, ಮಾಂಸದ ತುಂಡು, ಊಟದಲ್ಲಿರುವ ಕಸಕಡ್ಡಿ 
ಮತ್ತು ಕೃತಕ ಹಲ್ಲುಗಳು ಹೀಗೆ ಅನ್ಯ ಪದಾರ್ಥಗಳು ಸಿಕ್ಕಿಹಾಕಿ 
ಕೊಂಡಾಗ ಅದರ ಸುತ್ತ ಉರಿಯೂತವಾಗುತ್ತದೆ. ಮುಂದೆ ಬಾವು 
ಬಂದು ಎಂಜಲನ್ನು ನುಂಗುವುದಕ್ಕೂ ಆಗುವುದಿಲ್ಲ. ಅರಿವು ತಪ್ಪಿಸಿ 
ಇವುಗಳನ್ನು ತೆಗೆಯಬೇಕು. 


ಶ್ವಾಸನಾಳದಲ್ಲಿ ಒಳಸೇರುವ ಸಾಮಾನ್ಯ ಅನ್ಯಪದಾರ್ಥಗ 
ಳೆಂದರೆ ಹಸಿರು ಸಂಬಂಧವಾದ ಕಡಲೆ, ಶೇಂಗಾ ಬೀಜಗಳು, 
ಅಡಿಕೆಚೂರು, ಮಣಿ, ಮುತ್ತು, ಮತ್ತು ಸಣ್ಣ ನಾಣ್ಯಗಳು. ಅದಕ್ಕೆ 
ಮುಖ್ಯ ಕಾರಣ ಅಲಕ್ಷ್ಯತನ. ಕೆಲವರು ಕಡಲೆ ಬೀಜವನ್ನು ಮೇಲಕ್ಕೆ 
ತೂರಿ ಬಾಯಿ ತೆಗೆದು ಬೀಜವನ್ನು ಬಾಯಲ್ಲಿ ಹಿಡಿದುಕೊಳ್ಳು 
ತ್ತಾರೆ. ಹೀಗೆ ಮಾಡುವಾಗ ಕೆಲವೊಮ್ಮೆ ಅನ್ನ ನಾಳಕ್ಕೆ ಹೋಗುವ 
ಬದಲು ಆ ಬೀಜ ಶ್ವಾಸನಾಳದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ. 


ಈ ಅನ್ಯಪದಾರ್ಥಗಳು ಧ್ವನಿಪೆಟ್ಟಿ ಗೆಗಿಂತ ಶ್ವಾಸನಾಳದಲ್ಲಿ 
ಹೆಚ್ಚಾಗಿ ಸಿಕ್ಕಿಹಾಕಿಕೊಳ್ಳುತ್ತವೆ. ಹಸಿರು ಸಂಬಂಧವಾದ ಬೀಜಗಳು 
ತೀವ್ರತರ ಉರಿಯೂತವನ್ನುಂಟುಮಾಡುವುದರಿಂದ ಹಚ್ಚು ಪ್ರಾಣ 
ಪಾಯಕಾರಿ. ಅನ್ಯ ಪದಾರ್ಥಗಳು ಶ್ವಾಸನಾಳಕ್ಕೆ ಹೋದಕೂಡಲೇ 


58 ಕ ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳು 


K 


ಬಲವಾದ ಕೆಮ್ಮು ಶುರುವಾಗುತ್ತದೆ. ಸ್ವಲ್ಪ ಹೊತ್ತಿನ ನಂತರ 
ಉಸಿರಾಟಕ್ಕೆ ತೊಂದರೆಯಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ 
ಅರಿವು ತಪ್ಪಿಸಿ ಕೊಳವೆಗಳ ಸಹಾಯದಿಂದ ಈ ಪದಾರ್ಥಗಳನ್ನು 
ಹೊರತೆಗೆಯಬೇಕು. ತಾನೇ ತಾನಾಗಿ ಕೆಮ್ಮಿನಲ್ಲಿ ಹೊರಕ್ಕೆ ಬರು 
ತ್ತದೆ ಎಂದು ಬಿಟ್ಟರೆ ಪುಪ್ಪುಸಕ್ಕೆ ಧಕ್ಕೆಯಾಗುವುದೇ ಹೊರತು ಅವು 
ಎಂದಿಗೂ ಹೊರ ಬರುವುದಿಲ್ಲ. ಎಷ್ಟು ಬೇಗ ಇವನ್ನು ಹೊರತೆಗೆ 
ದರೆ ಅಷ್ಟು ಒಳ್ಳೆಯದು. ಇಲ್ಲದಿದ್ದರೆ ಪ್ರಾಣಾಪಾಯ ಸಂಭವಿಸಬ 
ಹುದು. 


ಉಪಸಂಹಾರ 

ಮನುಷ್ಯನ ದೇಹಕ್ಕೆ ತ್ರಿಮೂರ್ತಿಗಳಂತಿರುವ ಕಿವಿ, 
ಮೂಗು, ಗಂಟಲಿನ ರೋಗಗಳ ಗುಣ ಲಕ್ಷಣಗಳನ್ನು ಈವರೆಗೆ ಈ 
ಕಿರು ಹೊತ್ತಿಗೆಯಲ್ಲಿ ಓದಿದ್ದೀರಿ. ಈ ಭಾಗಗಳಲ್ಲಿ ಕಾಣಬರುವ 
ಸಾಮಾನ್ಯ ರೋಗಗಳನ್ನಷ್ಟೇ ವಿಶ್ಲೇಷಿಸಲಾಗಿದೆ. ರೋಗ ಬಂದಾಗ 
ತೊಂದರೆ ಪಡುವುದಕ್ಕಿಂತ ರೋಗದ ಮುನ್ಸೂಚನೆಯನ್ನು ತಿಳಿದು 
ರೋಗವು ಉಲ್ಬಣಾವಸ್ಥೆಗೆ ಹೋಗದಂತೆ ನೋಡಿಕೊಳ್ಳುವುದು 
ಉತ್ತಮ. ಈ ದಿಶೆಯಲ್ಲಿ ಜನಸಾಮಾನ್ಯರಿಗೆ ಉಪಯೋಗವಾಗಲಿ 
ಎಂಬ ಉದ್ದೇಶದಿಂದ ಈ ಕಿರು ಹೊತ್ತಿಗೆಯನ್ನು ಬರೆಯಲಾಗಿದೆ. 
ಇದು ಕಿವಿ, ಮೂಗು, ಗಂಟಲು ರೋಗಗಳನ್ನು ಕುರಿತ ಪಠ್ಯಪುಸ್ತಕ 
ವಲ್ಲ. ಆ ರೋಗಗಳ ಲಕ್ಷಣ, ವೆ ೈದ್ಯಕೀಯ ಚಿಕಿತ್ಸೆ ಕುರಿತ 


ಉಪಸಂಹಾರ 59 


ಪಕ್ಷಿನೋಟವಿದು. ಆದರೂ ಅಲ್ಲಲ್ಲಿ ಕೆಲವು ವೈದ್ಯಕೀಯ ಮತ್ತು 
ತಾಂತ್ರಿಕ ಶಬ್ದಗಳನ್ನು ಉಪಯೋಗಿಸಲಾಗಿದೆ. ಇದು ಅನಿ 
ವಾರ್ಯ. ಕಿವಿ, ಮೂಗು, ಗಂಟಲಿನ ಸಾಮಾನ್ಯ ರೋಗಗಳ ಗುಣ, 
ಲಕ್ಷಣ ತಿಳಿದುಕೊಂಡು ಪ್ರಥಮ ಹಂತದಲ್ಲೇ ಚಿಕಿತ್ಸೆ ಮಾಡಿಸಿ 
ಆನಂದವಾಗಿ ದೀರ್ಥಕಾಲ ಬಾಳುವ ಭಾಗ್ಯ ಸಹೃದಯ ಓದುಗರ 
ದಾಗಲಿ, ಅದನ್ನು ಕಂಡು ತೃಪ್ತಿಪಡುವ ಪುಣ್ಯ ವೆ ೈದ್ಯನದಾಗಲಿ. 


ಸ ಹ Nag ee ose 
\y MBE YES oe ೯ 
ಸ kok ಸನ ಜರ್ಮನ್‌ ಬನನ 


1! 


ಕುವ 1 ಕ ಸ ಹಸತ ತ 


27. ಡಿ ನಸ ಭಕ ನೀಷೆ ಇ ಆ. k 


ಗಡಸು ರೋಗದ ಪ್ರಥಮ ಹಂತ 


೫" A ಸ ಠಿ | 


ತೆ 


N 


NNN 


2 


ಚಿತ್ರ 
ಗಡಸು ರೋಗದ ಉಲ್ಬಣಾವಸ್ಥೆ 


(ಆ © 9 
೧£೦೧ ೦೪೫ Ve - NC ಉ೦೮॥ 
೯: "Rn 


ಮುದ 
ಯಮಂ ಛೈ 


SF 
ಸ್‌ 


1 

Ny 

ಖು 
yy 


ಚಿತ್ರ : 4೬: 
505 ಕೃತಕ ಕಿಎಿ ಜೋಡಣೆ. - 


Wk ಲ ಕ KAS 


ಹೆ 


ಮೂಗು ಮತ್ತು ಮೂಗಿನ ಕುಹರದ ಕ್ಯಾನ್ಸ ರ್‌ 
(ಯಶಸ್ವಿ ಶಸ್ತ್ರ ಚಿಕಿತ್ಸೆ ಯ ನಂತರ) 


7 


೨ 


ಧ್ವನಿ ಕುಹರದ ಕ್ಯಾನ್ಸ ರ್‌- ಶ 


ಚಿಕಿತ್ಸೆ ಯ ನಂತರ 


ಜ್‌ 
~ 
ಈ 


ಸಂಪೂರ್ಣ ಗುಣ ಪಡೆದಿರುವ ಭಾಗ್ಯಶಾಲಿ. 


ಕಿವಿ, ಮೂಗು, ಗಂಟಲಿನಿಂದ ತೆಗೆದ ಅನ್ಯ ಪದಾರ್ಥಗಳು 


ಉಪನ್ಯಾಸ ಗ್ರಂಥ ಮಾಲೆಯ ಕೆಲವು 
ಪ್ರಕಟಣೆಗಳು 
1. ಆಡಣ್ಣ ಕವಿಯ ವರ್ಧಮಾನ ಪುರಾಣ 
- ಬಿ. ಬಿ. ಮಹೀಶವಾಡಿ 


2. ಕನ್ನಡದಲ್ಲಿ ತ್ರಿಪದಿ ಸಾಹಿತ್ಯ 


- ಎಸ್‌. ಎನ್‌. ಕೋಟಿವ 


3. ಕನ್ನಡ ಸಾಹಿತ್ಯದಲ್ಲಿ ದುರಂತ - ದೃಷ್ಟಿ 


- ಎಚ್‌. ಜಿ. ಲೋಕೂರ. 
4. ದ್ರಾವಿಡ ಭಾಷೆಗಳು - ಸಂಗಮೇಶ ಸವದತ್ತಿಮಠ 


5. ಪೋಲಿಯೋ ಮೈಲೈಟಿಸ್‌ 
- ಮಸ್‌. ಹೆ. ಮಾಗಲೋಟಿಮಠ 


6. ಕಾರ್ಮಿಕರ ಸಮಸ್ಯೆಗಳು ೨ ಎಸ್‌. ಜಿ. ಕರಬಂಟವಾಳ 
7. ಅಮಭಾವಿ ಕವಿ ಕಡಕೋಳ ಮಡಿವಾಳಪ್ಪ 

- ಲಿಂಗಣ್ಣ ಸತ್ವಂಪೇಟ 
8. ಅಣಬೆಗಳು - ಎಂ. ಎಸ್‌. ಎಸ್‌. ರಾವ್‌ 
$. ಜಗನ್ನಾಥದಾಸರ ಹಿರಿಮೆ - ವಸಂತ ಕುಪ್ಬಿಗಿ 


ಪ್ರಸಾರಾಂಗ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ -3 


ಮಾರ್ಚ್‌, 1972 


